ಚದುರಂಗದ ಚತುರರನ್ನೂ 
ಚಿತ್ತು ಮಾಡುವ ಗಣಕಗಳು 


ಇಹುರೂಪಹಲಿ 


ನಿರ್ದೇಶಕರ 
ಮನದಿಂದ 


ಅವಶ್ಯಕತೆಯು 
ಆವಿಷ್ಕಾರದ ತಾಯಿ 


ಎಂಬ ಮಾತನ್ನು 


ಕೇಳುತ್ತಲೇ ಬೆಳೆದಿದ್ದೇವೆ. 
ಕೈಗಾರಿಕಾ ತಜ್ಞರು 'ಈಗ 

ಐದನೆಯ ಕೈಗಾರಿಕಾ 
ಕ್ರಾಂತಿ ಆರಂಭವಾಗುವ 


ಮುನ್ಸೂಚನೆಯನ್ನು 


ನೀಡಿದ್ದಾರೆ. ಇದು 

ಬಹಳಷ್ಟು ಮುಂದುವರೆದ, 

ಮನುಷ್ಯನ ಬುದಿವಂತಿಕೆ 
೦ 

ಮತ್ತು ಅರಿವಿನ 


ಲೆಕ್ಕಾಚಾರದ ಫಲವನ್ನು 


ಒಗ್ಗೂಡಿಸುತ್ತದೆ ಎಂದು 
ಹೇಳಲಾಗಿದೆ. ಈ 
ಕ್ರಾಂತಿಯಲ್ಲಿ ಬಲು 
ಬೇಗನೆ ಗುಣಮಟ್ಟದ 
ಹಾಗೂ ಪರಿಪೂರ್ಣ 


ಉತ್ಪಾದನೆಯನ್ನು 


ಸಾಧಿಸಬಹುದು 


ಜುಲೈ 2೦೭1 —{2) 
4ರ ನಿರ್ಗಮನ, 5ರ ಆದಮನ 


ಗಮವಾದಾಗಿನಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನವು ಪ್ರತಿಯೊಂದು ಕೈಗಾರಿಕಾ ಕ್ರಾಂತಿಯ 
₹೭೫... ಲುಬಾಗಿದೆ. ತಂತ್ರಜ್ಞಾನವು ಜನರ ಜೇವನ ಶೈ ಲಿಯು ಮೊದಲಿಗಿಂತ ಹೆಚ್ಚು ನಿರ್ವಹಣೀಯವಾಗಲು 
ತಳಹದಿಯಾಗಿದೆ. ಪ್ರತಿ ತಂತ್ರಜ್ಞಾನದ ಬದಲಾವಣೆಯೊಂದಿಗೆ, ಹೊಸದೊಂದು ಯಾಂತ್ರಿಕತೆ ಹೊರಹೊಮ್ಮುತ್ತದೆ, 
ಸಾಮಾನ್ಯ ಜನರ ಜೀವನವು. ಇನ್ನಷ್ಟು ಆರಾಮವಾಗುತ್ತದೆ. ಈ ನಿರಂತರ ಸುಧಾರಣೆಯೇ ಒಂದು ಮೈಲಿಗಲ್ಲಾಗಿ, 
ಕೈಗಾರಿಕಾ ಕ್ರಾಂತಿಯೆಂಬ ಹೆಸರನ್ನು ಪಡೆಯುತ್ತದೆ. ವಿಜ್ಞಾ ಮತ್ತು ತಂತ್ರಜ್ಞಾನದ ಉಗಮವಾದಾಗಿನಿಂದಲೂ 
ಕಾಲಾಂತರದಲ್ಲಿ ನಾವು ನಾಲ್ಕು ಕೈಗಾರಿಕಾ ಕ್ರಾಂತಿಗಳನ್ನು ಹಾಯ್ದು ದರೆಡೆಗೆ ಹಂತಹಂತವಾಗಿ ಸಾಗುವುದನ್ನು 
ನೋಡಿದ್ದೇವೆ, ಇದು ನಾಲ್ಕನೆಯ ಕ್ರಾಂತಿಯ ನಿಗಮನ ಮತ್ತು ಐದನೆಯದರ ಆಗಮನದ ಸಮಯ. 
ಕುತೂಹಲಕಾರಿಯಾಗಿದೆ. ಅಲ್ಲವೇ 

18ನೇ ಶತಮಾನದ ಅಂತ್ಯ ಮತ್ತು 19ನೇ ಶತಮಾನದ ಆರಂಭದ ಹೊತ್ತಿಗೆ, ಉಗಿಯಂತ್ರದ ಆವಿಷ್ಕಾರವಾಗಿತ್ತು 
ಹೆಚ್ಚೆಚ್ಚು ಕಲ್ಲಿದ್ದಲಿನ ಗಣಿಗಾರಿಕೆಯೊಂದಿಗೆ ಹೊಸದೊಂದು ಶಕ್ತಿಯ ಆಕರ ಮತ್ತು ಬಳಕೆಗಳು ಪತ್ತೆಯಾದವ್ಪೆ. 
ಇದುವೇ 1765ರ ಮೊದಲ ಕೈಗಾರಿಕಾ ಕ್ರಾಂತಿಗೆ ನಾಂದಿ ಹಾಡಿತು. ಹೀಗೆ ಯಾಂತೀಕರಣವು ಜನಪ್ರಿಯವಾಯಿತು. 

ಒ೦ದು ಶತಮಾನದ ನಂತರ, ಅಂದರೆ 1870ರ ವೇಳೆಗೆ, ಮೊದಲ ಕೈಗಾರಿಕಾ ಕ್ರಾಂತಿಯಿಂದಾಗಿ ವಿದ್ಯುತ್‌, 
ಅನಿಲ ಇಂಧನ ಮತ್ತು ತೈಲಗಳೂ ಶಕ್ತಿಯ ಆಕರವಾಗಿ ಕಲ್ಲಿದ್ದಿಲಿನೊ೦ದಿಗೆ ಸೇರಿಕೊಂಡವು. ಆಂತರಿಕ ದಹನ 
ಯಂತ್ರ, ರಾಸಾಯನಿಕ ಸಂಶ್ರೇಷಣೆ, ಜೆಲಿಗಾಫ್‌ ಮತ್ತು ಟೆಲಿಫೋನ್‌ಗಳ ಆಗಮನಕ್ಕೆ ಹೆಜ್ಜೆಗುರುತಾಯಿತು. ಈ 
ಎರಡನೇ ಕೈಗಾರಿಕಾ ಕ್ರಾಂತಿಯು, ಆಟೋಮೊಬೈಲ್‌ 'ಮತ್ತು ವಿಮಾನಗಳ ಸಂಶೋಧನೆಯನ್ನು ಮೆರೆಯಿತು. 

1960ರ” ವೇಳೆಗೆ, ಅಣುಶಕ್ತಿಯು ಜಾಗತಿಕ ಮಟ್ಟದಲ್ಲಿ ಅರಿದಿನ ಕಾಲಘಟ್ಟದ ಪ್ರಬಲವಾದ ಶಕ್ತಿಯ ಆಕರವಾಗಿ 
ಹೊರಹೊಮ್ಮಿ ಮೂರನೇ ಕೈಗಾರಿಕಾ ಕ್ರಾಂತಿಯ ಆಗಮನವನ್ನು ಘೋಷಿಸಿತು. ಎಲೆಕ್ಟಾನಿಕ್ಸ್‌ ಟೆಲೆಕಮ್ಯನಿಕೇಷನ್ಸ್‌ 
ಗಣಕ ವಿಜ್ಞಾನ ಮತ್ತು ರೋಬಾಟು ತಂತ್ರಜ್ಞಾನ ಮತ್ತು ಲಾಜಿಕ್‌ ಕಂಟ್ರೋಲರ್‌ಗಳೆ. ಅಂತರಿಕ್ಷಯಾನ ಮತ್ತು 
ಜೈವಿಕ ತಂತ್ರಜ್ಞಾನ ಕ್ಷೆ ಕೇತ್ರಗಳು ಹೊಸ ಆರಂಭವನ್ನು ಕರಿಡವು. ಶ್ಲಾಘನೀಯ ಸಾಧನೆಗಳೆನಿ ಸಿದುವು. 

ಕ ಂಟರ್ನೆಟ್‌ನ ಪ್ರವೇಶವು, ನಾಲ್ಕನೇ ಕೆ ಗಾರಿಕಾ ಎಂದೇ ಖ್ಯಾತಿಯಾದ ನವಕ್ರಾಂತಿಯನ್ನು ಆಹ್ವಾನಿಸಿತು. 
ಯಾಂತ್ರೀಕರಣದ ಮಟ್ಟವನ್ನು ಆಧರಿಸಿ ಈ ವಿವಿಧ ಕೈಗಾರಿಕಾ ಕ್ರಾಂತಿಗಳನ್ನು ಹೆಸರಿಸಲಾಗಿವೆಯಾದರೂ, 
ಇವು ಸ್ವಯಂಚಾಲನ ತಂತ್ರಜ್ಞಾನದ ಬೆಳೆವಣಿಗೆಯ ಹಂತಗಳೆನ್ನಬಹುದು. ಇದರ ಫಲವಾಗಿ ನಾವು ಇಂದು 
ಯಾವುದೇ ಕೆಲಸಗಳನ್ನು ಮೊದಲಿಗಿಂತ ನವೀನ ರೀತಿಯಲ್ಲಿ, “ಸ್ಮಾರ್ಟ್‌” ಆಗಿ ಮಾಡುವುದು ರೂಢಿಯಾಗಿದೆ. 
ಮನೆಗಳು, ಕಾರ್ಪಾನೆಗಳಷ್ಟೆ ಅಲ್ಲ ಪಟ್ಟಣಗಳೂ ಸಹ ಸ್ಮಾರ್ಟ್‌ ಆಗಿಬಿಟ್ಟಿವೆ! ಸಿಂಗ್‌, ಸ್ಕ್ಯಾನಿಂಗ್‌, ಅಡ್ವಾನ್ಸ್‌ 
ಪ್ರೊಗ್ರ್ಯಾಮಿ೦ಗ್‌, ವಾಯ್ಸ್‌ ಮತ್ತು ಫೇಶಿಯಲ್‌ ರೆಕಗ್ನಿಶನ್‌ಗಳನ್ನು ಅಗ್ಗೆಂಟೆಡ್‌ ಡಿಜಿಟಲ್‌ ಸಾಮರ್ಥ್ಯಗಳು 
ಒಳಗೊಂಡಿದೆ. ವಾಸ್ತವವಾಗಿ ಸೈಬರ್‌-ಫಿಸಿಕಲ್‌ ಸಿಸ್ಟಂ, ಇಂಟರ್ನೆಟ್‌ ಆಫ್‌ ಥಿಂಗ್ಸ್‌ (ಐಒಟಿ), ಕ್ಲೌಡ್‌ 
ಕಂಪ್ಯೂಟಿಂಗ್‌ ಮತ್ತು ಕಾಗ್ನಿಟಿವ್‌ ಕಂಪ್ಯೂಟಿಂಗ್‌ಗಳೇ ಮೊದಲಾದ ತಂತ್ರಜ್ಞಾನಗಳು ಒಗ್ಗೂಡಿ ನಾಲ್ಕನೆಯ 
ಕೈಗಾರಿಕಾ ಕ್ರಾಂತಿಯ ಹೆಗ್ಗುರುತುಗಳಾಗಿವೆ. ಈ ಸಮಗ್ರತೆಯು ಕೈಗಾರಿಕೆಗೆ ಬೇಕಾದ ಒಂದಿನ್ನೊಂದರ 
ನಡುವಣ ಸಂಪರ್ಕ ಮತ್ತು ಸಂವಹನದ ಅನುಕೂಲಗಳು, ಮಾಹಿತಿ ಪಾರದರ್ಶಕತೆ, ತಾಂತ್ರಿಕ ನೆರವು ಮತ್ತು 
ನಿರ್ಣಯಗಳನ್ನು ವಿಕೇ೦ದ್ರೀಕರಿಸಲು ಒದಗಿ ಬರುತ್ತದೆ. ನಾಲ್ಕನೆಯ ಕೈಗಾರಿಕಾ ಕ್ರಾಂತಿಯಲ್ಲಿ ಸ್ಕೇಲಬಿಲಿಟ, 
ಮಾಹಿತಿಯ ಭದ್ರತೆ, ನಿಯಂತ್ರಣ, ಪಾರದರ್ಶಕತೆ, ಬಳಕೆದಾರರ ಸ್ವೀಕಾರಾರ್ಹತೆ ಮತ್ತು ಗ್ರಾಹಕೀಕರಣವು 
ಅದ್ಭುತವಾಗಿವೆ. ಆದರೂ ಕೈಗಾರಿಕೆಯಲ್ಲಿ ಅದರಲ್ಲಿಯೂ ಮುಖ್ಯವಾಗಿ" ಉತ್ಪಾದನಾ ಕ್ಷೇತ್ರದಲ್ಲಿ ಇರುವ ಕೆಲವು 
ಅಡೆಕೆಡೆಗಳು ಯಾಂತ್ರೀಕರಣವು ನಿರೀಕ್ಷಿತ ಮಟ್ಟದಲ್ಲಿ ಆಗಲು ತಡೆಯೊಡ್ಡಿವೆ. ಯಂತ್ರದಿರಿದ. ಯಂತ್ರಕ್ಕೆ ನೇರವಾಗಿ 
ನಡೆಯುವ ಸಂವಹನ ಇನ್ನೂ ಅದರ ಹೂರ್ಣ ಸಾಮರ್ಥ್ಯವನ್ನು ತಲುಪಬೇಕಿದೆ. ಸ ಸೈಬರ್‌ ಸುರಕ್ಷತೆಯು ಇನ್ನೂ 
ಬೆಳವಣಿಗೆಯ ಹಂತದಲ್ಲಿದೆ. ಆರ್ಟಿಫಿಶಿಯಲ್‌ ಇಂಟೆಲಿಜೆನ್ಸ್‌ 'ಂತ್ರಜ್ಞಾ ವೂ ಸುಧಾರಿಸುತ್ತಲಿದೆ. ನಾಲ್ಕನೆಯ. 
ಕೈಗಾರಿಕಾ ಕ್ರಾಂತಿಯು ಕಾರ್ಪಾನೆಗಳಲ್ಲಿ ಯಂತ್ರಗಳ ಇಂಜಿನಿಯರಿಂಗ್‌ ಕ್ಷೇತ್ರದಲ್ಲಿ ಉನ್ನತಿಯನ್ನು ಸಾಧಿಸಲು 
ಅವಶ್ಯವಿರುವ ಹಲವಾರು ಕೌಶಲ್ಯಗಳನ್ನು ನಾವು ಇನ್ನೂ ಸಾಧಿಸಬೇಕಿದೆ. 

ಅವಶ್ಯಕತೆಯು ಆವಿಷ್ಕಾರದ ತಾಯಿ ಬಿಂಬ ಮಾತನ್ನು ಕೇಳುತ್ತಲೇ ಬೆಳದಿದ್ದೇವೆ. ಕೈಗಾರಿಕಾ ತಜ್ಞರು ಈಗ 
ಐದನೆಯ ಕೈ ಗಾರಿಕಾ ಕಾಂತಿ ಆರಂಭವಾಗುವ ಮುನ್ಸೂಚನೆಯನ್ನು ನೀಡಿದ್ದಾರೆ. ಇದು ಬಹಳಷ್ಟು ಮುಂದುವರೆದ. 
ಮನುಷ್ಯನ "ಬುದ್ಧಿವಂತಿಕೆ ಮತ್ತು ಅರಿವಿನ ಲೆಕ್ಕಾಚಾರದ ಫಲವನ್ನು ಒಗ್ಗೂಡಿಸುತ್ತದೆ ಎಂದು ಹೇಳಲಾಗಿದೆ. 
ಈ ಕ್ರಾಂತಿಯಲ್ಲಿ” ಬಲು ಜೇಗನೆ ಗುಣಮಟ್ಟದ "ಹಾಗೂ ಪರಿಪೂರ್ಣ ಉತ್ಪಾದನೆಯನ್ನು ಸಾಧಿಸಬಹುದು. 
ಫ್ಯಾಕ್ಟರಿಯಲ್ಲಿ ವಿವಿಧ ರೋಬೋಟ್‌ಗಳು "ಒಂದರೊಡನೊಂದು ಸಹಕರಿಸುತ್ತಲಿರುವ ಕೊಲ್ಯಾಬೊರೇಟವ್‌ 
ಅಥವಾ ಕೊಲೊರೋಬಾಟುಗಳಾಗಿ ಕಾರ್ಯ ನಿರ್ವಹಿಸಲಿವೆ. ತನ್ಮೂಲಕ ರೋಬೋಟಿಕ್ಸ್‌ ಉತ್ಪಾದನೆಯಲ್ಲಿ 
ಹೊಸ ಯುಗವನ್ನೇ ಆರಂಭಿಸಲಿದೆ. 

ಎರಡು ಕೈಗಾರಿಕಾ ಕ್ರಾಂತಿಗಳ ನಡುವಿನ ಅಂತರವು ಶತಮಾನದಿಂದ ದಶಕ ಎನ್ನುವ ಅವಧಿಗೆ ಕುಸಿದಿದ್ದು, 
ತಾಂತ್ರಿಕ ಬೆಳವಣಿಗೆಯ ವೇಗದಿಂದಾಗಿ ಅದು ಕೆಲವೇ ವರ್ಷಗಳಿಗೆ ಕೂಡ ಇಳಿಯಬಹುದು. ಮಾನವನು ಈ 
ನಿಟ್ಟಿನಲ್ಲಿ ಬಹಳಷ್ಟು ದೂರ ಸಾಗಿ ಬಂದಿದ್ದರೂ, ಕಮಿಸಬೇಕಾದ ದೂರ ಇನ್ನೂ ಬಹಳವಿದೆ. ಅಲ್ಲವೇ? 


9 ನಹುಲ್‌ ಪರಾಶರ 


|B ಇಟ 


4 


ಗಮನಿಸಬೇಕಾಗು 


ಲ್ಲಿ 
pi) 
ತಾ 


ಸ 
ತ 
ಬ್ರ 
ಗ 
[2 


೧ 
g 


p Bk, 
೨ Dp ( p 
Roan 


ಕೆ) ಲ ರೇ 724 
3° OH HEY 


ರುವ 


ನಡೆಯುತಿ 


ಣೇ 


Nc) k 
1೩1೪5೬21111 1 5 


*ತುಡೂಹಲಿ 
ಸ್ಪರ್ಧಿಯು ಯೋಚಿಸಬೇಕು. ಮೇಲಿನ ಉದಾಹರಣೆಯಲ್ಲಿ ಪ್ರತಿಸ್ಪರ್ಧಿಯು 
ನಾಲ್ಕು ವಿಧದಲ್ಲಿ ಪ್ರತಿಕ್ರಿಯಿಸಬಲ್ಲ ಎಂದುಕೊಂಡರೆ ಸ್ಪರ್ಧಿಯು” 3x4 = 
12 ಸನ್ನಿವೇಶಗಳನ್ನು "ಮನಸ್ಸಿನಲ್ಲೇ ಕಲ್ಪಿಸಿಕೊಳ್ಳಬೇಕಾಗುತ್ತದೆ! ಆಟವನ್ನು 
ಮನಸ್ಸಿನಲ್ಲೇ ಮುಂದುವರೆಸಿದಷ್ಟು ಸನ್ನಿ ವೇಶಗಳನ್ನು ಆಟಗಾರ 
ಕಲ್ಪಿಸಿಕೊಳ್ಳಬಲ್ಲನೆಂಬುದು ಅವನ ಯಶಸ್ಸಿನ ಗುಟ್ಟು ಕೆಲವು ಆಟಗಾರರು 


ಜಾರ್ಜಿಯಾ ಟೆಕ್‌ ವಿಶ್ವವಿದ್ಯಾಲಯದ ರೋಜಾಟ್‌ ಚೆಸ್‌ ಆಡುತ್ತಿರುವುದು 


ತಮ್ಮ ಮುಂದಿನ ನಡೆಯನ್ನು ನಿರ್ಧರಿಸಲು ಗಂಟೆಗಟ್ಟಲೆ ಸಮಯ 
ತೆಗೆದುಕೊಳ್ಳುವುದು ಅಸಾಧಾರಣವಲ್ಲ. ಜಾಗತಿಕ ಚೆಸ್‌ ಆಟಗಳಲ್ಲಿ 
ಇದೊಂದು ತಲೆನೋವು ಕೂಡಾ ಆಗಬಲ್ಲದು. ಹೀಗಾಗಿ ಇಷ್ಟು ಗಂಟೆಗಳಲ್ಲಿ 
ಇಂತಿಷ್ಟು ನಡೆಗಳನ್ನು ಕೈಗೊಳ್ಳಬೇಕು ಇತ್ಯಾದಿ ನಿಯಮಗಳನ್ನು ಆಯೋಜ- 
ಕರು ಅಭಿವೃ ದ್ಧಪಡಸಿ್ದಾರೆ. 

ಮುಂದಿನ 'ಇಡೆಗಳ ಸ ಸಾಧ್ಯಾಸಾಧ್ಯತೆಗಳನ್ನು ಬಿಡಿಸಿಕೊಳ್ಳುತ್ತಾ ಸಾಗುವುದು 
ಮನುಷ್ಯನ ಮಿದುಳಿಗೆ ಸುಲಭವಲ್ಲ. ಅದಕ್ಕೆ ಅಪಾರ ಸ್ಮರಣಶಕ್ತಿ ಬೇಕು. 
ಹಾಗೂ ತೀವ್ರಗತಿಯಲ್ಲಿ ಆಲೋಚಿಸುವ ಸಾಮರ್ಥ್ಯ ಬೇಕು. ಈ ಎರಡೂ 
ಕಂಪ್ಯೂಟರ್‌ ಯಂತ್ರಗಳಿಗೆ ಇರುವುದರಿಂದ ಮುಂದೊಮ್ಮೆ ಯಂತ್ರಗಳು 
ಕೂಡ ಚೆಸ್‌ ಆಟವನ್ನು ಆಡಬಹುದು ಎ೦ದು ಊಹಿಸಿದವನು ಕಂಪ್ಯೂಟರ್‌ 
ತಂತ್ರಾಂಶದ ಅಧ್ವರ್ಯು ಆಲನ್‌ ಟ್ಯೂರಿಂಗ್‌ . ಅವನ ಕನಸು ನನಸಾಗಿ 
ಇಂದು ಕಂಪ್ಯೂ ಟರ್‌ ಚೆಸ್‌ ಎಂಬ ಒಂದು ವಿಭಾಗವೇ ಅಭಿವೃ ದ್ಧಿಯಾಗಿದೆ. 
ಮೊದಮೊದಲು ಬಂದ ಚೆಸ್‌ ತಂತ್ರಾಂಶಗಳು ಮುಂದಿನ" ನಡೆಯನ್ನು 
ಸಂಕೇತಗಳ ಮೂಲಕ ತಿಳಿಸಬಲ್ಲ ಸಾಮರ್ಥ್ಯ ಹೊಂದಿದ್ದವು. ಅದನ್ನು 
ಗಮನಿಸಿ ಯಾರಾದರೂ ಚದುರಂಗದ ಕಾಯಿಗಳನ್ನು ನಡೆಸಬೇಕಾಗುತ್ತಿತ್ತು. 
ಈಗ ಈ ಸ್ಪರ್ಧೆ ಇನ್ನೂ ಮುಂದುವರೆದಿದೆ. ಈಗ ರೋಬಾಟ್‌ ಯಂತ್ರಳು 
ಅಭಿವ್ಯ ದ್ಧಿಯಾಗಿವೆ. ಹೀಗಾಗಿ ಚದುರಂಗದ ಕಾಯಿಗಳನ್ನು ನಡೆಸಬಲ್ಲ 
ಸಾಮರ್ಥ್ಯವನ್ನೂ ಕಂಪ್ಯೂಟರ್‌ ಚೆಸ್‌ ಪಡೆದುಕೊಂಡಿದೆ. 'ಕೋಬಾಟ್ಗಳು 
ಕಣಕ್ಕೆ ಇಳಿದಿವೆ. 

ಉತ್ತರ ಅಮೇರಿಕದ ಬೆಲ್‌ ಲ್ಯಾಬ್ಸ್‌ ಎಂಬ 
ಸಂಸ್ಥೆಯಲ್ಲಿ ಎಪ್ಪತ್ತರ ದಶಕದಲ್ಲಿ 
ಚದುರಂಗದಾಟಕ್ಕೆಂದೇ ರಚಿಸಲಾಯಿತು. ಇದರ ತಯಾರಿಕೆಯ 
ಶ್ರೇಯಸ್ಸು ಜೋ ಕ್ಯಾಂಡನ್‌ ಎಂಬ ತಂತ್ರಜ್ಞಾನಿಗೆ ಸಲ್ಲುತ್ತದೆ. ಈ ಗಣ- 
ಕದ ತ೦ತ್ರಾಂಶವನ್ನು* ಅಭಿವೃದ್ಧಿ ಪಡಿಸಿದವರು ಕೆನ್‌ ಥಾಮ್ಹ ನ್‌ ಎಂಬ 
ಗಣಕ ವಿಜ್ಞಾನಿ. ಈ ಗೇಂಕದಲ್ಲಿ ಮೂರು ಘಟಕಗಳಿದ್ದವು. ಮೊದೆಲನೆಯದು 
ಚದುರಂಗದ ಮುಂದಿನ ನಡೆಗಳ ಯಾದಿಯನ್ನು ತೆಯಾರಿಸುವ ಕಾರ್ಯ 


ಸಂಶೋಧನಾ 


ನಿರ್ವಹಿಸುತ್ತಿತ್ತು. ಯಾವ ಚದುರಂಗದ ಕಾಯಿ ಅಕ್ಕಂತ ಹೆಚ್ಚಿನ ಮಹತ್ವದ್ದು 


ಮತ್ತು ಅತ್ಯಂತ ಹೆಚ್ಚಿನ ಅಪಾಯದಲ್ಲಿದೆ? ಯಾವ ಕಾಯಿ ಅತ್ಯಂತ ಕಡಿಮೆ 


"ಬೆಲ್‌" ಎಂಬ ಹೆಸರಿನ ಗಣಕವನ್ನು 


ಜುಲೈ 2೦೭1 (ಕೆ) 


ಮಹತ್ವದ್ದು ಮತ್ತು ಅತ್ಯಂತ ಸುರಕ್ಷಿತವಾಗಿದೆ? ಈ ಮಾಹಿತಿಗಳನ್ನು ಬಳಸಿ 
ಮುಂದಿನ ನಡೆಗಳನ್ನು ಪಟ್ಟಿ ಮಾಡಲಾಗುತ್ತಿತ್ತು ಚದುರಂಗದ ಮಣೆಯನ್ನು 
ವಿಶ್ಲೇಷಿಸುವ ಕೆಲಸವನ್ನು ಎರಡನೇ ಘಟಕಕ್ಕೆ ವಹಿಸಲಾಗಿತ್ತು. ರಾಜನ 
ಸ್ಥಾನವನ್ನು ಸದಾ ಗಮನಿಸುತ್ತಾ ಅವನ ಸುಶೆಕ್ವೆಯನ್ನು ವಿಶ್ಲೇಷಿಸುವುದು 
ಈ ಘಟಕದ ಕೆಲಸ. ಮೂರನೇ ಘಟಕಕ್ಕೆ ಅತ್ಯಂತ ಮಹತ್ವದ ನಡೆಗಳನ್ನು 
ಆಯ್ಕೆ ಮಾಡಲು ಸಹಕರಿಸುವ ಕೆಲಸವನ್ನು “ವಹಿಸಲಾಗಿತ್ತು ಆಟದ' 
ಮುಂದಿನ ನಾಲ್ಕು ನಡೆಗಳನ್ನು ವಿಶ್ಲೇಷಿಸುವ ಸಾಮರ್ಥ್ಯವನ್ನು ಬೆಲ್‌ 
ಪಡೆದಿತ್ತು. ಕ್ರಮೇಣ ಗಣಕವನ್ನು ಸುಧಾರಿಸಿ ಎಂಟು ನಡೆಗಳ ಮುನ್ನೊ ೀಟ 
ಪಡೆಯುವ. ಸಾಮರ್ಥ್ಯವನ್ನು ನೀಡಲಾಯಿತು. ಚೆಸ್‌ ಆಟಗಾರರನ್ನು 
ಬೆಲ್‌ ಜೊತೆಗೆ ಆಡಲು ಆಹ್ವಾನಿಸುವುದೂ ಅಂದು ಕಷ್ಟವಾಗಿತ್ತು ಗಣ" 
ಕಯಂತ್ರದ ಬಗ್ಗೆ ಆಟಗಾರರಿಗೆ ಏನೋ ಗುಮಾನಿ. ಯಂತ್ರ, ಮೋಸ 
ಮಾಡಬಹುದೇನೋ ಎಂದು ಅನುಮಾನಿಸುತ್ತಿದ್ದರು. ಆಟಗಳಲ್ಲಿ ವಿಜಯ 
ಸಾಧಿಸುತ್ತಾ ಬೆಲ್‌ ಖ್ಯಾತಿ ಗಳಿಸಿತು. ಈ ಗುಮಾನಿ ದೂರವಾಯಿತು. 
ಒಮ್ಮೆ ಬೆಲ್‌ ಗಣಕವನ್ನು ಪ್ರದರ್ಶಿಸಿ ಎಂದು ಕೆನ್‌ ಥಾಮ್ಸನ್‌ 
ಅವರಿಗೆ” ರಷ್ಟಾ ದಿಂದ ಆಹ್ವಾನ ಬಂತು. ಅವರು ವಿಮಾನದಲ್ಲಿ ಹೊರಟೌಗ 
"ಕಂಪ್ಯೂ ಟರ್‌” ಬಂದು ಗುರುತಿಸಲಾಗಿದ್ದ ಬೆಲ್‌ ಗಣಕವನ್ನು ವಿಮಾನದೊಳಗೆ 
ಏರಿಸಲು ರಕ್ಷಣಾ ಸಿಬ್ಬಂದಿಯವರು ತಡೆ ಹಾಕಿದರು. ಹೀಗಾಗಿ ಥಾಮ್ಸ್ಸನ್‌ 
ರಷ್ಯಾ ತಲುಪಿದರೂ ಜೆಲ್‌ ಅಮೆರಿಕದಲ್ಲೇ ಉಳಿಯಿತು. ಆಗ ರೊನಾಲ್ಡ್‌ 
ರೇಗನ್‌ ಪ್ರಧಾನಿಯಾಗಿದ್ದರು. ಅಮೆರಿಕಾ ಮತ್ತು ರಷ್ಯಾ ನಡುವೆ ಶೀತಲ 
ಸಮರ ನಡೆಯುತ್ತಿತ್ತು ವಿಷಯ ತಿಳಿದಾಗ ರಷ್ಯನ್‌ ಅತಿಥಿಗಳು "ನೋಡಿ, 
ಲ ಆಯತೊಲ್ಲಾ ಖೊಮೇನಿ ಚದುರಂಗವನ್ನು ಪಾಪವೆಂದು 
ಪ್ಕರಿಸಿದ್ದಾರೆ. ನಿಮ್ಮ ಪ್ರಧಾನಿ ರೇಗನ್‌ ಕೂಡಾ ನಿಮ್ಮ ದೇಶದಲ್ಲಿ 
1112 “ಆಟಕ್ಕೆ ಬಹಿಷಾ ಷ್ಠಾರ ತರಬಹುದು!" ಎಂದು ರೇಗಿಸಿದ್ದರಂತೆ!. 
ಚದುರಂಗವಾಡುವ ಗಣಕಯಂತ್ರಗಳು ಸುದ್ದಿ ಮಾಡಿದ್ದು ಗ್ಯಾರಿ 
ಕಾಸ್ಪ್ವರೋವ್‌ ಎಂಬ ಘಟಾನುಘಟಿ ರಷ್ಯನ್‌ ಚದುರಂಗ ಆಟಗಾರನನ್ನು 
ಸೋಲಿಸಿದಾಗ (1997). ಗಣಕವೇ ಡೀಪ್‌ ಬ್ಲೂ. ಪ್ರತಿಷ್ಠಿತ ತಂತ್ರಜ್ಞಾನ 
ಸಂಸ್ಥೆ ಐಬಿಎಂ ಇದರ ತಯಾರಕ. ಡೀಪ್‌ ಬ್ಲೂ ತಯಾರಿಸಲು ಐಬಿಎಂ 
ಒಂದು ದೊಡ್ಡ ತಂಡವನ್ನೇ ನಿಯೋಜಿಸಿತ್ತು ಈ ತಂಡದ ಮುಖ್ಯ 
ತಂತ್ರಜ್ಞಾನಿಗಳು ಡಾ. ಕ್ಯಾಂಪ್‌ ಬೆಲ್‌ ಮತ್ತು ಡಾ. ಹ್ಮು ಈ ಗಣಕದ 
ಯೋಜನೆ ಕಾರ್ಯರೂಪಕ್ಕೆ ಬರಲು ಒಂದು ದಶಕಕ್ಕೂ "ಹೆಚ್ಚಿನ ಸಮಯ 
ಬೇಕಾಯಿತು. ಬೆಲ್‌ ಗಣಕಕ್ಕೆ ಹೋಲಿಸಿದರೆ ಡೀಪ್‌ ಬ್ಲೂ ಅಸಾಧಾರಣ ಗಣ- 
ಕ. ಡೀಪ್‌ ಬ್ಲೂ ಗಣಕದಲ್ಲಿ 500ಕ್ಕೂ ಹೆಚ್ಚು ಕಾರ್ಯಕಾರೀ ಘಟಕಗಳನ್ನು 
(ಪ್ರಾಸೆಸರ್‌) ಬಳಸಲಾಗಿತ್ತು ಇದಲ್ಲದೆ ನಿರ್ದಿಷ್ಟ ಕಾರ್ಯವನ್ನು ವೇಗವಾಗಿ 
ನೆರವೇರಿಸಬಲ್ಲ216 ಆಕ್ಷಲರೇಟರ್‌ ಘಟಕಗಳನ್ನು ಡೀಪ್‌ ಬ್ಲೂನಲ್ಲಿ 
ಅಳವಡಿಸಲಾಯಿತು. 'ಪ್ರತಿಸ್ಪರ್ಧಿಯ ನಡೆಯ ಸಂತರ ಡೀಪ್‌ ಬ್ಲೂ 
ತಾನು ಯಾವ ಮಾರ್ಗವನ್ನು "ಅನುಸರಿಸಬೇಕು ಎಂಬುದನ್ನು ನಿರ್ಧರಿಸಲು 
ಪ್ರಾಸೆಸರ್‌ ಘಟಕಗಳನ್ನು “ಬಳಸಿಕೊಳ್ಳುತ್ತದೆ. ತನ್ನ ಮುಂದಿರುವ 
ಅನೇಕಾನೇಕ ನಡೆಗಳ ಪರಿಣಾಮವೇನೆಂದು ಆಂಬಾಟಿಸರು ಆಕ್ಷರೇಟರ್‌ 
ಕಾರ್ಯಘಟಕಗಳು ಸಹಕರಿಸುತ್ತವೆ. ಸೆಕೆಂಡಿಗೆ ಹತ್ತು ಕೋಟ ನಡೆಗಳನ್ನು 


ಡೀಪ್‌ ಬ್ಲೂ ಗಣಕದೊಂದಿಗೆ ಆಟದಲ್ಲಿ ತೊಡಗಿರುವ ಗ್ಯಾರಿ ಕ್ಯಾಸ್ತರೋವ್‌ 


(5). ಜುಲೈ 2೦೩1 | 


ಪರೀಕ್ಷಿಸುವ ಸಾಮರ್ಥ್ಯವನ್ನು ಡೀಪ್‌ ಬ್ಲೂ ಹೊಂದಿತ್ತು ಎನ್ನ ಲಾಗಿದೆ. 

ಡೀಪ್‌ ಬ್ಲೂ ಗಣಕದ ತಂತ್ರಾಂಶವನ್ನು ಅಭಿವೃದ್ಧಿ ಪಡಿಸುವಾಗ ಜೋಯೆಲ್‌ 
ಬೆಂಜಮಿನ್‌ ಎಂಬ ಚದುರಂಗ ಆಟಗಾರನ" ಸರವು ಪಡೆಯಲಾಯಿತು. 
1996 ರಲ್ಲಿ ಗ್ಯಾರಿ ಕಾಸ್ಪರೋವ್‌ ಗಣಕದ ವಿರುದ್ದ ಜಯ ಸಾಧಿಸಿದಾಗ 
ಸಂಶೋಧನಾ ತಂಡದವರು 
ಮತ್ತೊಮ್ಮೆ ಕಾರ್ಯತತ್ತರರಾದರು. 
ಪ್ರಾಸೆಸರ್‌" ಘಟಕಗಳ ವಿನ್ಯಾಸ 
ಬದಲಾಯಿಸಿ ಸೆಕೆಂಡಿಗೆ 2 
ಕೋಟಿ ನಡೆಗಳನ್ನು ವಿಶ್ಲೇಷಿಸುವ 
ಸಾಮರ್ಥ್ಯವನ್ನು ಸಾಧಿಸಿದರು. 
ಇದಲ್ಲದೆ ತಂತ್ರಾಂಶದಲ್ಲೂ ಅನೇಕ 
ಸುಧಾರಣೆಗಳನ್ನು ಮಾಡಲಾಯಿತು. 
ಮರುವರ್ಷ, ಅಂದರೆ 1997ರಲ್ಲಿ ಮತ್ತೆ 
ಯಂತ್ರ-ಮಾನವರ ಸ್ಪರ್ಧೆ ನಡೆಯಿತು. 
ಗ್ಯಾರಿ ಕಾಸ್ಪರೋವ್‌ ಮತ್ತು ಡೀಪ್‌ 
ಬ್ಲೂ ಒಟ್ಟು ಆರು ಸುತ್ತುಗಳ ಆಟದಲ್ಲಿ 
ಪಾಲ್ಗೊಂಡರು. ಮೊದಲ ಆಟದಲ್ಲಿ 
ಕಾಸ್ಪರೋವ್‌ ಜಯ ಸಾಧಿಸಿದ. 
ಎರಡನೇ ಸುತ್ತಿನಲ್ಲಿ ಡೀಪ್‌ ಬ್ಲೂ 
ಗೆದ್ದಿತು. ಮುಂದನ 'ಮೂರು ಸುತ್ತುಗಳು 
ಡಾ' ಸ್ಥಿತಿ ಮುಟ್ಟಿದವು. ಕೊಟ್ಟ ಕೊನೆಯ 
ಸುತ್ತಿನಲ್ಲಿ ಡೀಪ್‌ ಬ್ಲೂ ಗೆದ್ದು ಸರಣಿಯ 
ವಿಜಯ. ಸಾಧಿಸಿತು. 

ತನ್ನ ಹದಿಮೂರನೇ ವಯಸ್ಸಿಗೇ ಗ್ರಾಂಡ್‌ ಮಾಸ್ಟರ್‌ ಕಿರೀಟವನ್ನು ತೊಟ್ಟ 
ಮ್ಯಾಗ್ನಸ್‌ ಕಾರ್ಲನ್‌ ಕೂಡಾ ಕಂಪ್ಯೂಟರ್‌ ಚೆಸ್‌ "ಎರುದ್ಧ ಆಟವಾಡುತ್ತಾ 
ತನ್ನ ಆಟವನ್ನು ಸುಧಾರಿಸಿಕೊಳ್ಳುತ್ತಾನೆ. ವಿಶೇಷವೆಂದರೆ ಇವನ ಜೊತೆ 
ಆಟವಾಡುವ ಅನುಭವವನ್ನು ಸಾರ್ವಜನಿಕರಿಗೂ ನೀಡುವ ಉದ್ದೇಶದಿಂದ 


'ಫ್ಲೇ ಮ್ಯಾಗ್ನಸ್‌" ಎಂಬ ಅಪ್‌ ತಯಾರಿಸಲಾಗಿದೆ. ಇದೇ ತಂತ್ರಾಂಶವನ್ನು 


ಬಳಸಿ ಮ್ಯಾಗ್ನಸ್‌ ಕಾರ್ಲ್ಸನ್‌ ತನ್ನೊಂದಿಗೆ ತಾನೇ ಆಟವಾಡಿ ಎಷ್ಟೋ ಸಲ 
ಸೋತಿದ್ದಾನೆ! "ಕಂಪ್ಯೂಟರ್‌ ಜೊತೆ ಚೆಸ್‌ ಆಡುವುದೆಂದರೆ ಅತ್ಯಂತ ಪೆದ್ದರ 
ಜೊತೆ ಆಡಿ ಅದು ಹೇಗೋ ಅವರಿಂದ ಸೋಲು ಅನುಭವಿಸಿದಂತೆ" 
ಎಂಬುದು ಅವನ ಪ್ರಸಿದ್ಧ ನುಡಿ. 

ಗಣಕದ ಬಗ್ಗೆ ಹೀಗೆ ಉಪೇಕ್ಷೆಯ ಮಾತನ್ನಾಡುವವರಲ್ಲಿ ಕಾರ್ಲ್ಸನ್‌ 


ಮೊದಲಿಗನೇನಲ್ಲ ಬಿಡಿ. ಮುಂದಾಗಬಲ್ಲ ಲಕ್ಷಾಂತರ ಸಾಧ್ಯತೆಗಳನ್ನು 


ಯದ್ದಾತದ್ವಾ ನೋಡುತ್ತಾ ಅವುಗಳಲ್ಲಿ ಅತ್ಯುತ್ತಮವಾದದ್ದನ್ನು ಆರಿಸಿಕೊಳ್ಳುವ 
ಗಣಕದ ಬಗ್ಗೆ ಚದುರಂಗದ ಆಟಗಾರರು ಇಂತಹ ಉಪೇಕ್ಷೆಯ ಭಾವನೆ 
ಹೊಂದಿರುವುದು ಸಹಜ. ಗ್ಯಾರಿ ಕಾಸ್ಪರೋವನನ್ನು ಸೋಶಿಸಿದ ಡೀಪ್‌ 
ಬ್ಲೂ ತಂತ್ರಾಂಶದ ನಡೆಯನ್ನು ವಿಶ್ಲೇಷಿಸಿದಾಗ ಆಡು” ತಂತ್ರಾಂಶದಲ್ಲಿ ಆದ 
ಒಂದು ದೋಷದ ಕಾರಣದಿಂದ ಉಂಟಾದ ನಡೆ ಎಂದು ತಿಳಿದುಬಂದಿದ್ದು 
ಒಂದು ವಿಪರ್ಯಾಸ! ಆದರೆ ತನ್ನ ಸೋಲಿನಿಂದ ಆತ್ಮವಿಶ್ವಾಸ ಕಳೆದುಕೊಂಡೆ 
ಕ್ಯಾಸೌರೋವನ ಮುಂದಿನ ಆಟಗಳು ಅಷ್ಟು ಸಹಜವಾಗಿರಲಿಲ್ಲ ಅವನು 
ಗಣಕದ ನಡೆಗಳನ್ನು ಅರ್ಥ ಮಾಡಿಕೊಳ್ಳಲು" ಸಾಕಷು ಸಮಯ "ವ್ಯಯಿಸಿದ, 
ಅತಿಜಾಣ ನಡೆಗಳನ್ನು ಪ್ರದರ್ಶಿಸಲು ಹೋದ ಎಂದೆಲ್ಲಾ ವಿಮರ್ಶಕರು 
ಅಭಿಪ್ರಾಯ ಪಡುತ್ತಾರೆ. ಹಿಂದೊಮ್ಮೆ ಸಂಗೀತ ಸೃಷ್ಟಿಸುವ ಗಣಕಗಳ ಬಗ್ಗೆ 
ಸಂಗೀತಗಾರರೂ ಹೀಗೇ 
ಸಂಗೀತ ಪಾಠ ಮಾಡಲು ಮತ್ತು ಹಿನ್ನೆಲೆ ಸಂಗೀತ ಸೃಷ್ಟಿಸಲು ಬಳಸುವ 
ಸಾಧ್ಯತೆಗಳನ್ನು ಮನಗಂಡ ಮೇಲೆ ಇಂಥ ಪ್ರತಿಕ್ರಿಯೆಗಳು ಬರುವುದು 
ನಿಂತಿವೆ, ಗಾರಿ ಕಾಸ್ತ್ವರೋವ್‌ ಕೂಡಾ ನ ಮತ್ತು ಡೀಪ್‌ ಬ್ಲೂ 
ಆಟಗಳನ್ನು ಸಾಕಷ್ಟು ವಿಶ್ಲೇಷಿಸಿದ ನಂತರ ನನಗೆ ಡೀಪ್‌. ಬ್ಲೂ ಮೇಲಿನ 
ಅಭಿಮಾನ: ಹೆಚ್ಚಾಯಿತು" ಎಂದಿದ್ದಾನೆ. 

ಕಂಪ್ಯೂಟರ್‌ ಚೆಸ್‌ ಸಂಶೋಧನೆ ಸುಮಾರು 7 ದಶಕಗಳಿಂದ ನಡೆಯುತ್ತಿದೆ. 


ಕ್ಷೇತ್ರದ ಮುಖ್ಯ ಭಾಗ ಎಂದು ಪರಿಗಣಿಸಲಾಗುತ್ತಿತ್ತು. 


ಪ್ರತಿಕ್ರಿಯಿಸುತ್ತಿದ್ದರೂ ಕ್ರಮೇಣ ಗಣಕವನ್ನು 


ಇಹುರೂಪಲಿ 


ಒಂದು ಆಟಕ್ಕಾಗಿ ಇಷ್ಟೆಲ್ಲಾ ಖರ್ಚು ಮಾಡುವ ಅಗತ್ಯವಿದೆಯೇ ಎಂಬ 
ಆಲೋಚನೆ ಯಾರಿಗಾದರೂ ಬರದೇ ಇರದು. ಕಳೆದ ಮೂರು ದಶಕಗಳಲ್ಲಿ 
ಕೃತಕ ಜಾಣ್ಮೆ ಅಥವಾ ಆರ್ಟಿಫಿಶಿಯಲ್‌ ಇಂಟೆಲಿಜೆನ್ಸ್‌ ತಂತ್ರವನ್ನು ಬಳಸಿ 
ಚೆಸ್‌ ತಂತ್ರಾಂಶವನ್ನು ಮತ್ತಷ್ಟು ಸುಧಾರಿಸಲಾಗಿದೆ. ಚೆಸ್‌ ನಂತರ "ಗೋ" 
ಎಂಬ ಮಣೆಯಾಟವನ್ನು ಕೂಡಾ ಕೃತಕ 
ಜಾಣ್ಮೆ ತಂತ್ರಾಂಶಗಳು ಕಲಿತು ನಿಪುಣ 
ಆಟಗಾರರನ್ನು ಸೋಲಿಸುವ ಮಟ್ಟ 
ತಲುಪಿವೆ. ಈಚೆಗೆ ಸೆಂಟಿಮೇಟ್‌ 
ಎಂಬ ತಂತ್ರಾಂಶವನ್ನು ಲಂಡನ್ನಿನ 
ಯೂನಿವರ್ಸಿಟಿ ಕಾಲೇಜಿನಲ್ಲಿ ನಿಕೊಲಾಸ್‌ 
ಮೆಕಾರ್ಥಿ ಮತ್ತು ತಂಡದವರು 
ತಯಾರಿಸಿದ್ದಾರೆ. ಚದುರಂಗದ ಆಟ 
ನಡೆಯುತ್ತಿರುವಾಗ ಪ್ರತಿಯೊಂದು 
ನಡೆಯನ್ನೂ ವ್ಯಾಖ್ಯಾನಕಾರರು 
ವಿಶ್ಲೇಷಿಸುತ್ತಾ ಮಾತಾಡುವುದು 
ಸಾಧಾರಣ. ಈ ವ್ಯಾಖ್ಯಾನಗಳ 
ಧ್ವನಿಮುದ್ರಿಕೆಗಳನ್ನು.. ಕೇಳಿ... ಯಾವ 
ನಡೆ ಉತ್ತಮವಾದದ್ದು ಎಂಬುದನ್ನು 
ತರ್ಕಿಸುವುದು ಸೆಂಟಿಮೇಟ್‌ ತಂತ್ರಾಂಶದ 
ಉದ್ದೇಶ. ಅಪಾರ ಸಂಖ್ಯೆಯ 
ನಡೆಗಳಲ್ಲಿ ಉತ್ತಮ ನಡೆಗಳನ್ನು 
ಆಯ್ದುಕೊಳ್ಳಲು ನಿಪುಣರ ವ್ಯಾಖ್ಯಾನ 

ಸದ್ಯಕ್ಕೆ “ಂಟಮೇಟ್‌ ಹೇಳಿಕೊಳ್ಳುವಂಥ 
ಗಳಿಸಿಲ್ಲ. "ಆದರೆ ನಿಪುಣರ ಆಡುಮಾತಿನ 
ಅಥವಾ ಓದಿಕೊಳ್ಳುತ್ತಾ ಒಳ್ಳೆಯ 


ಸಹಾಯಕವಾಗಬಲ್ಲದು. 
ವಿಜಯಗಳನ್ನೇನೂ 

ಪ್ರತಿಕ್ರಿಯೆಗಳನ್ನು ಕೇಳಿಸಿಕೊಳ್ಳುತ್ತಾ 
ನಡೆಗಳನ್ನು ಕಲಿಯಬಲ್ಲ ತ೦ತ್ರಾಂಶಗಳು ಇನ್ನಿತರ ಸಂದರ್ಧೆಗಳಲ್ಲೂ 


ಉಪಯುಕ್ತವಾಗಬಲ್ಲವು. ಉದಾಹರಣೆಗೆ "ಮಾರುಕಟ್ಟೆಯಲ್ಲಿ ಹಣ 
ತೊಡಗಿಸುವ ವಿಷಯದಲ್ಲಿ, ಶಿಕ್ಷಣರಂಗದಲ್ಲಿ ಮಹತ್ವದ ' ಬದಲಾವಣೆ 
ತರುವಲ್ಲಿ, ಕವಿತೆಯ ರಚನೆ ಮತ್ತು ವಿಮರ್ಶೆಯಲ್ಲಿ, ಯುದ್ಧಕಾಲದಲ್ಲಿ, 
ರಾಜಕಾರಣದಲ್ಲಿ. ಹಿಂದೊಮ್ಮೆ ಚೆಸ್‌ ಆಡುವ ತಂತ್ರಾಂಶವನ್ನು ಕೃತಕಜಾಣ್ಮೆ 
ಇಂದು ಕೃತಕ 
ಜಾಣ್ಮೆಯ ಕಾರ್ಯಕ್ಷೇತ್ರ ಸಾಕಷ್ಟು ಹಿಗ್ಗಿದೆ. ಆದರೆ ಚದುರಂಗ ಆಡುವ 
ಗಣಕಗಳ ಹಿಂದಿನ ಸಂಶೋಧನೆಗೆ ಕೃತಕ ಜಾಣ್ಮೆಯ ನೀಡಿದ ಕೊಡುಗೆ 
ದೊಡ್ಡದು. ದೇಶದ ಆರ್ಥಿಕ ಕ್ಷಮತೆಯನ್ನು ಬೆಳೆಸಲು ಯಾವ ಕ್ರಮಗಳನ್ನು 
ಕೈಗೊಳ್ಳಬೇಕು? ಯಾವುದನ್ನು ಬಿಡಬೇಕು? ಈ ನಿರ್ಧಾರದಿಂದ 
ಮುಂದೆ ಏನು ಪರಿಣಾಮಗಳು ಉಂಟಾಗಬಹುದು? ಇಂಥ ಚಲನಶೀಲ 
ಸನ್ನಿವೇಶಗಳನ್ನು ಅಧ್ಯಯನ ಮಾಡಲು ಬೇಕಾದ ಕೃತ್ರಿಮ ಜಾಣ್ಮೆಯನ್ನು 
ಕ೦ಪ್ಯೂಟರ್‌ ಚೆಸ್‌ ಸಂಶೋಧನೆ ನಮಗೆ ನೀಡಿದೆ. 


ಡಾ. ರವಿಕುಮಾರ್‌ ಅವರು ಸುಪ್ಪಸಿದ್ಧ ತಂತ್ರಜ್ಞಾನ ಸಂಸ್ಥೆ ಟೆಕ್ಸಾಸ್‌ 
ಇನ್ಸ್ಟಮೆಂಟ್ಸ್‌ ನಲ್ಲಿ ಸಂಶೋಧಕ ಹಾಗೂ ಕನ್ನಡದ ತಂತ್ರ ಈ ಲೇಖಕರಲ್ಲಿ 
ಪ್ರಮುಖರು 
ಆಕರಗಳು 
1. ಕಂಪ್ಯೂಟರ್‌ ಚೆಸ್‌, ಇಂಗ್ಲಿಷ್‌ ವಿಕಿಪೀಡಿಯ 
2. ಹಿಸ್ಟರಿ ಆಫ್‌ ಚೆಸ್‌, ಇಂಗ್ಲಿಷ್‌ ವಿಕಿಪೀಡಿಯ 
3. ಡೇವಿಡ್‌ ಹೀತ್‌ ಮತ್ತು ಡೆರೆಕ್‌ ಆಲಂ. ಕಂಪ್ಯೂಟರ್‌ ಚೆಸ್‌ ಇತಿಹಾಸ 
ಮತ್ತು ಕೃತಕ ಜಾಣ್ಮೆಯ ಕ್ಷೇತದ ಮೇಲೆ ಅದರ ಪ್ರಭಾವ, 1997 
3. ಆಲಿಸನ್‌ ಮಾರ್ಷ್‌, 1983ರಲ್ಲಿ ಚೆಸ್‌ ಮಾಸ್ಟರ್‌ ಪಟ್ಟ ಪಡೆದ ಮೊದಲ 
ಗಣಕ ಬೆಲ್‌, ಐಈಈಈ ಕ್ರಮ್‌, ಏಪ್ರಿಲ್‌ 00 
4. ಮ್ಯಾತ್ಕೂ ಮೆಕ್‌ ಡಾನಲ್ಫ್‌' ಸ್‌ ಆಟವನ್ನು ಪುನರ್ಶೋಧಿಸುತ್ತಿರುವ 
ಗಣಕಗಳು, ಮೀಡಿಯಂ.ಕಾಮ್‌, ನವೆಂಬರ್‌ ೨೦19 


ಅಲಾನ್‌ ಟ್ಯೂರಿಂಗ್‌: ಚೆಸ್‌ 


ಣಕಗಳನ್ನು ನಿಗದಿತ ಗ ಪಾಲಿಸುವಂತೆ 
ಮಾಡುವ" ಬದಲಿಗೆ ಸಂದರ್ಭಕ್ಕೆ ತಕ್ಕಂತೆ ನಿರ್ದೇಶಗಳನ್ನು 
ಸ್ವತಃ ಮಾರ್ಪಡಿಸಿಕೊಳ್ಳುವಂತೆ ಮಾಡಬಹುದೋ ಎನ್ನುವ 
ಕತೂಹಲವೇ ಚತುರ ತಂತ್ರಜ್ಞಾನಕ್ಕೆ ಅಥವಾ ಆರ್ಟಿಫಿಶಿಯಲ್‌ 
ಇಂಟೆಲಿಜೆನ್ಸ್‌ ತಂತ್ರಜ್ಞಾನಕ್ಕೆ ಮೂಲ. ಈ ತಂತ್ರಜ್ಞಾನದ ಕನಸನ್ನು 
ಬಿತ್ತಿದ ಪ್ರತಿಭಾವಂತ. "ಗಣಿತಜ್ಞನೇ ಅಲಾನ್‌ ಟ್ಯೂರಿಂಗ್‌ 
ಯಂತ್ರಗಳನ್ನು ಚಿಂತಿಸುವಂತೆ ಮಾಡಬಹುದೇ ಎನ್ನುವುದನ್ನು 
ಪರಿಶೀಲಿಸಬೇಕಾದರೆ, ಮೊದಲು ಅವುಗಳು 
ಅಡುವಂತೆ ಮಾಡಬೇಕು ಎಂದು ಟ್ಯೂರಿಂಗ್‌ ಪ್ರತಿಪಾದಿಸಿದ್ದ. ಈ 
ತರ್ಕವೇ ಮುಂದೆ ಕಂಪ್ಯೂಟರ್‌ ಚದುರಂಗಕ್ಕೆ ನಾಂದಿ ಹಾಡಿತು. 
ಅಲಾನ್‌ ಟ್ಯೂರಿಂಗ್‌” ಒಬ್ಬ ಬ್ರಿಟಿಷ್‌ ಗಣಿತಜ್ಞ ಬಲು 
ಪ್ರತಿಭಾವಂತ. ಹಾಗೆಯೇ ಚಡಪಡಿಕೆ ಮನೋಭಾವದವನಾಗಿದ್ದ. 
ಚಿಕ್ಕಂದಿನಿಂದಲೂ ಈತ ಚದುರಂಗದಲ್ಲಿ ಆಸಕ್ತಿ ಇದ್ದವನಾದರೂ, 
ಬಹಳ ಕೆಟ್ಟದಾಗಿ ಆಡುತ್ತಿದ್ದ ಎಂದು ಅವನ ತಾಯಿ ಹೇಳುತ್ತಿದ್ದರು. 


ಇದು ಅಚ್ಚರಿ ತರುವೆ “ಷಯ. ಏಕೆಂದರೆ ಗಣಿತ” ಪ್ರಜ್ಞೆ 


ಹೆಚ್ಚಿರುವವರು ಚದುರಂಗವನ್ನು ಸುಲಭವಾಗಿ ಆಡಬಲ್ಬರು. 
ಬನವ ತರ್ಕವಿದೆ. ಚದುರಂಗಕ್ಕೆ' ಗಣಿತದ ಲೆಕ್ಕಾಚಾರ ಹಾಗೂ 
ಒಳ್ಳೆಯ ಸ್ಮರಣ ಶಕ್ತಿ ಬೇಕು. ನವರಡೂ ಇರುವ ಗಣಿತಜ್ಞರು 
ಬಲು ಸುಲಭವಾಗಿ ಜೆದುರಂಗ ಆಡಬಲ್ಲರು ಎನ್ನುವ ಅಂದಾಜಿದೆ. 
ಟ್ಯೂರಿಂಗ್‌ ಇದಕ್ಕೆ ಅಪವಾದವಾಗಿದ್ದ. 
ಹಾಗಿದ್ದೂ ಚದುರಂಗವಾಡಬಲ್ಲ 


೬.1.೬. 


ಗಣಕಯಂತ್ರಗಳನ್ನು 
ರೂಪಿಸಬಹುದು ಎಂದು ಟ್ಯೂರಿಂಗ್‌ ವಾದಿಸಿದ್ದ. ಚೆದುರಂಗವನ್ನು 


ಗಣಕದ ಕನಸು ಕಂಡವನು 


ಆಡುವ ಗಣಕಯಂತ್ರಗಳನ್ನು ತಯಾರಿಸಬಹುದೇ ಎನ್ನುವ ಪಶ್ನೆಗೆ 
ಹಲವು ಉತ್ತರಗಳಿವೆ. 

ಚದುರಂಗದಾಟದ ನಿಯಮಗಳನ್ನು ಪಾಲಿಸುವ 
ನಡೆಸಿದ ನಡೆ ನಿಜಕ್ಕೂ ನಿಯಮಬದ್ಧವಾಗಿದೆಯೇ 
ತಿಳಿಸುವಂತಹ ಗಣಕಯಂತ್ರಗಳನ್ನು ಮಾಡಬಹುದೇ? 
ನಿರ್ದಿಷ್ಟ ನಡೆಗಳಲ್ಲಿ ಸ್ಪರ್ಧಿಯೊಬ್ಬ ಗೆಲ್ಲಬಹುದು ಎಂದು 
ತಿಳಿಸಬಲ್ಲ ಗಣಕಯಂತ್ರವನ್ನು ರೂಪಿಸಬಹುದೇ? ಅಥವಾ 
ಒಂದು ಸಾಧಾರಣ ಚದುರಂಗದ ನಡೆಯನ್ನು ನಡೆಸಿದಾಗ, 
ಅದನ್ನು ಗಮನಿಸಿ, ಕೆಲವು ಕ್ಷಣಗಳ ಕಾಲ ವಿಶ್ಲೇಷಿಸಿ, ಅನಂತರ 
ನಿಯಮಬದ್ಧವಾಗಿರುವಂತಹ ನಡೆಯೊಂದನ್ನು ಸೂಚಿಸುವ 
ಗಣಕಯಂತ್ರವನ್ನು ತಯಾರಿಸಲಾದೀತೇ? ಎಂಬ ಹಲವಾರು 
ಪ್ರಶ್ನೆಗಳನ್ನು ಮುಂದಿಟ್ಟು ಚದುರಂಗವಾಡುವ ಯಂತ್ರದ 
ಸಾಧ್ಯಾಸಾಧ್ಯತೆಗಳು ಹಾಗೂ ಸಂಕಷ್ಟಗಳನ್ನು ವಿಶ್ಲೇಷಿಸಿದ್ದ 
ಚದುರಂಗವಾಡುವ ಗಣಕಯಂತ್ರಗಳನ್ನು ರೂಪಿಸುವುದಕ್ಕೆ ಈ 
ಪ್ರಶ್ನೆಗಳು ಹಾಗೂ ಇದಕ್ಕೆ ಆತ ನೀಡಿದ ಕೆಲವು ಪರಿಹಾರಗಳು 
ಮೊದಲ ಹೆಜ್ಜೆಗಳಾಗಿದ್ದುವು. ಈ ನಿಯಮಗಳನ್ನು ಆಧರಿಸಿ 
ಮ್ಯಾಂಚೆಸ್ಟರ್‌ “ ಎಶ್ವವಿದ್ಯಾನಿಲಯದ ಗಣಕ ತಜ್ಞರು ಒಂದು 
ತಂತ್ರಾಂಶವನ್ನೂ ರೂಪಿಸಿದ್ದರು. 

ಈ ತರ್ಕಗಳನ್ನು ಪ್ರಕಟಿಸಿದ ನಂತರ ಮೂರು ವರ್ಷಗಳಲ್ಲಿ 
ಈತ ಅಪಘಾತವೊಂದರಲ್ಲಿ ಮರಣಿಸಿದ ಎನ್ನುವುದು ವಿಷಾದದ 
ಸಂಗತಿ. 


ಅಥವಾ 
ಎಂದು 
ಅಥವಾ 


(7)-- ಜುಲೈ 2೦೩1 | 


9 ಡಾ. ಐ.ಎಸ್‌. ಚನ್ನೇಶ್‌ 


ಥ್‌ ಮಾನ್ಯವಾಗಿ ರಸ್ತೆ ಬದಿಯಲ್ಲಿ, 
೮ ಪಾರ್ಕುಗಳ ಮೂಲೆಗಳಲ್ಲಿ, ಊರಾಚೆಗಿನ 
ಗೋಮಾಳಗಳ ಬದುಗಳಲ್ಲಿ ಎಲ್ಲೆಲ್ಲಿ ನೇರಳೆ 
ಮರಗಳಿವೆಯೋ ಅಲ್ಲೆಲ್ಲಾ ಹಣ್ಣುಗಳು ಬಿದ್ದ ನೆಲದಲ್ಲಿ 
ಒಂದಷ್ಟು ಬಣ್ಣ ಚೆಲ್ಲಿದಂತಾ” ದೃಶ್ಯ ಕಾಣುತ್ತದೆ. 
ನೇರಳೆಯು ಮಾರ್ಚ್‌ ಹಾಗೂ ಏಪಿಲ್‌ ತಿಂಗಳಲ್ಲಿ 
ಹೂವಾಡುತ್ತದೆ. ಮೇ ಕೊನೆಗೆ ಹಾಗೂ ಜೂನ್‌ 
ಹಾಗೂ ಜುಲೈನ ಇಡೀ ತಿಂಗಳುಗಳು ಹಣ್ಣುಗಳ 
ಸಂಭ್ರಮ. ಜಾಮೂನ್‌ ಎಂದೂ ಕರೆಯುವ 
ಈ ಹಣ್ಣಿನ ಬಣ್ಣವನ್ನೂ ನೇರಳೆ ಬಣ್ಣವೆಂದೇ 
ಕರೆಯಲಾಗುತ್ತದೆ. ಇದು ಇಂಗ್ಲೀಶಿನಲ್ಲಿ ಪರ್ಪಲ್‌ 
(Purple) ಬಣ್ಣಕ್ಕೆ ಸಮಾನ. ಕೆನ್ನೀಲಿ, ಎಂದರೂ 
ಆದೀತು. ಕಪ್ಪು ಮತ್ತು ನೀಲಿ” ಮಿಶ್ರಿತ ಸಿಪ್ಪೆ 
ಕೆಂಪು-ನೀಲಿ ಮಿಶ್ರಿತ ತಿರುಳು, ಜೊತೆಗೆ ನೇರಳೆ 
ಬಣ್ಣದ `ರಸವಿರುವ ಪರಿಮಳ ಭರಿತ 
ಪುಟ್ಟ-ಪುಟ್ಟ ಹಣ್ಣು ಮರದ ಕೆಳಗೆಲ್ಲಾ 
ಹರಡಿರುತ್ತದೆ. ಮರವು ಸದಾ 
ಹಸಿರಾಗಿದ್ದು ವರ್ಷವಿಡೀ 
" ಹಸಿರಿನ ಚಾವಣಿಯನ್ನು ಆಗಸಕ್ಕೆ 
ಹರಡಿರುತ್ತದೆ. ಎತ್ತರಕ್ಕೆ 'ಔಿಳಿಯುವ 
ನೇರಳೆ ಮಠಗಳು ಹೆಚ್ಚೂ ಕಡಿಮೆ 100 
ಅಡಿಗಳಷ್ಟು ಇರುವುದುಂಟು. ಹಾಗೆಯೇ ಇವುಗಳ 
ಆಯುಷ್ಯವೂ ಸಹಾ ನೂರಾರು ವರ್ಷಗಳಿಗೂ 
ಹೆಚ್ಚು. 
ಎಂದೂ ಹೇಳುವುದುಂಟು. ವಿಜ್ಞಾನಿಗಳು 
ಇದನ್ನು ಸೈಜೀಸಿಯಂ ಕ್ಯೂಮಿನಿ ಎಂದು 
ಹೆಸರಿಸಿದ್ದಾರೆ. 
ಹಾಗೇ ತಿನ್ನುವುದಕ್ಕಲ್ಲದೇ, ಪಾನಕ, ಜಾಮ್‌, 
ವೈನ್‌ ಮತ್ತು ಔಷಧಗಳ ತಯಾರಿಯಲ್ಲೂ 
ನೇರಳೆಯನ್ನು. ಬಳಸುತ್ತಾರೆ. ಒಂದೆರಡು ಹಣ್ಣು 
ತಿಂದು ಬಾಯೆಲ್ಲಾ ನೇರಳೆಯಾಗಿಸಿ ನಲಿದಿದ್ದೇವೆ. 
ಈಗಲೂ ಮಕ್ಕಳು ಹಾಗೆಯೇ ಆಡುವುದನ್ನೂ 
ನೋಡಿರಲು ಸಾಕು. ಇತ್ತೀಚೆಗಂತೂ ಈ ಹಣ್ಣುಗಳ 


ವಹಿವಾಟು ಇನ್ನೂ ಜೋರಾಗಿದೆ. ಇದಕ್ಕೆಲ್ಲಾ 


ಮೂಲ ಕಾರಣ ಹಣ್ಣಿನಲ್ಲಿರುವ ಸಕ್ಕರೆಯ 
ಹಾಗೂ ಟ್ಯಾನಿನ್‌-ಗಳ ಹದವಾದ ಮಿಶ್ರಣ. 
ಇದರ ಜೊತೆಗೆ ಮತ್ತಿತರ ಹಲವು ರಾಸಾಯನಿಕ 


ಕಾರಣದಿಂದಾಗಿ ಹಣ್ಣಿನ ಔಷಧಿಯ ಮೌಲ್ಯವನ್ನು 


ಹೆಚ್ಚಿಸಿದೆ. ಆದಾಗ್ಯೂ ಈ ಹಣ್ಣುಗಳ ಬಳಕೆಯು 
ಇನ್ನೂ ಅಷ್ಟಕ್ಕಷ್ಟೆ! ಹಣ್ಣಿನಲ್ಲಿರುವ ವಿಶಿಷ್ಟವಾದ 
“ಅಂತೊಸಯಾನಿನ್‌' ರಸಾಯನಿಕಗಳು ಹಣ್ಣಿಗೆ 


ದಟ 
ದ 


ಇದನ್ನು ಇಂಡಿಯನ್‌ ಬ್ಲಾಕ್‌ ಬೆರ್ರಿ 


ಇಹುರೂಪಲಿ 


ಹೆಸರೂ ನೇರಲೆ., 
ಬಣವು ಇರಲ 


ಆಕರ್ಷಕ ಬಣ್ಣ ನೀಡಿವೆ.. ಹಣ್ಣಿನ ಪಾನಕವೂ 
ಇದೇ ಬಣ್ಣ, ಅದರಲ್ಲಿರುವ ಪೋಷಕಾಂಶಗಳ 
ಮತ್ತು ಔಷಧೀಯ ಗುಣಗಳಿಂದಾಗಿ ನೇರಳೆಯ 
ಪಾನಕ. ಜನಪ್ರಿಯ. 


ನೇರಳೆಯ : ಜನಪ್ರಿಯತೆ ಇತ್ತೀಚಿದ್ದು. ಈಗ್ಗೆ 
ಸುಮಾರು ಒಂದೆರಡು ದಶಕಗಳ ಹಿಂದೆ 
ಇಷ್ಟೊಂದು ಮಾರಾಟದ ಹಣ್ಣಾಗಿರಲಿಲ್ಲ. 
ಹಿರಿಯರಿಗೆ ಬಾಲ್ಯದಲ್ಲಿ ತಮ್ಮ ಶಾಲಾ 


ಆವರಣದಲ್ಲಿ ಹತ್ತೋ ಇಪ್ಪತ್ತು ಪೈಸೆಯನ್ನು ಕೊಟ್ಟು 
ಕೊಂಡ ನೆನಪಿರಬಹುದು. ಇತ್ತೀಚಿನವರೆಗೂ 
ಇದು ಕಿರು ಅರಣ್ಯ ಉತ್ಪನ್ನವಾಗಿತ್ತು. ಕಾಡಿನಿಂದ 
ಆಯ್ದು ಬುಟ್ಟಿಯಲ್ಲಿ ತಂದು ಪುಟ್ಟ “ಪಾವು” 
ಎಂಬಳೆತೆಯಲ್ಲಿ ಈ ಹಣ್ಣನ್ನು ಮಾರುತ್ತಿದ್ದರು. 
ಇನ್ನೂ ಈಗಲೂ ಹೀಗೆ ಆಯ್ದು. ತಂದ ನೇರಳೆಯ 
ರುಚಿಯೇ ಖುಷಿ ಕೊಡುತ್ತದೆ. 

ನೇರಳೆ ಮರದ ನೋಟ ತುಂಬಾ ಸಹಜವಾದ 
ಇತರೇ ಮರಗಳಂತಲ್ಲ. ಅದರದ್ದೊಂದು ವಿಶಿಷ್ಟ 
ವ್ಯಕ್ತಿತ್ವ ನೀಳವಾದ ಕಾಂಡ, ತುಸು ಮೇಲಕ್ಕೆ 
ಹೋದ ಮೇಲೆ ದಟ್ಟವಾದ ಹಸಿರು ಚಾವಣಿ! 
ಆಕರ್ಷಕ ಪರಿಮಳ, ವಿಶೇಷವಾದ ಹಸಿರಾದ 
ಎಲೆಗಳ ಬಣ್ಣ. ಕಾಂಡದ ಬಣ್ಣವೋ ಚಾವಣಿಯ 
ದಟ್ಟ ಬಣ್ಣಕ್ಕೆ "ವರುದವಾದ ಮಾಸಲು ಬಿಳಿಯದು. 
ಚಕ್ಕಳಗಟ್ಟದ. ತೊಗೆಟೆ. ಇದು ಮಿರ್ಟೇಸಿಯೇ 
ಕುಬುಂಬಕ್ಕೆ ಸೇರಿದ ಮರ. ಆದರೆ ಮಿರ್ಟೇಸಿಯೇ 
ಕುಟುಂಬದ ಇತರೆ ಮರಗಳ ತೊಗಟೆಯಂತೆ 
ಸೀಳಿಕೊಂಡಿರುವುದಿಲ್ಲ. ಕಾಂಡಕ್ಕೆ ಅಂಟಿ- 
ಕೊಂಡೂ ಉದುರದೇ ಅರ್ಧ ತೆರೆದು-ಸುಲಿದಂತೆ 
ಕಾಣುವ ತೊಗಟೆ. 

ಸೈಜಿಜಿಯಂ ಸಂಕುಲದಲ್ಲಿ ಏನಿಲ್ಲವೆಂದರೂ 
ಸುಮಾರು 1200 ಪ್ರಭೇದಗಳಿವೆ. ನಮ್ಮ ಜನಪ್ರಿಯ 
ಸಾಂಬಾರು ಸಸ್ಯವಾದ ಲವಂಗ ಕೂಡ ಇದೇ 
ಸಂಕುಲಕ್ಕೆ ಸೇರಿದೆ. ಪನ್ನೇರಳೆ ಕೂಡ ಇದೇ 
ಸಂಕುಲವೇ! ನಮ್ಮ ನೇರಳೆ -Syzygium cumini- 
ಯು ಮಿರ್ಟೇಸಿಯೆ (Myrtaceae) ಕುಟುಂಬದ 
ಮರ. ಈ ಕುಟುಂಬದ ವೈಶಿಷ್ಟ್ಯ ಎಂದರೆ, ಹೂವು 
ಇರುವ ಪುಷ್ಪಪಾತ್ರೆಯು ಬಟ್ಟಲಿನಂತೆ (೦p) ಇದ್ದು, 
ಅದರೊಳಗೆ ಕೇಸರಗಳನ್ನು” ತುಂಬಿಕೊಂಡಿರುತ್ತದೆ. 
ದಳಗಳನ್ನು ಮುಚ್ಚಿಕೊಂಡು ಮರೆಯಾಗಿಸಿರುತ್ತೆದೆ. 
ಹೀಗಾಗಿ "ಹೂವಿನಲ್ಲಿ ಕೇಶರಗಳೇ ಪ್ರದಾನವಾಗಿ 
ತೋರುತ್ತವೆ. ಶಂಖಾಕಾರದ ಈ ಬಟ್ಟಲುಗಳನ್ನು 
(Cup)ಗಳನ್ನು ಇದೇ ಕುಟುಂಬದ ನೀಲಗಿರಿ 


-ನಲ್ಲಿ ವಿಶೇಷವಾಗಿ ಕಾಣಬಹುದು. ನೀಲಗಿರಿ 
ಮರದ ಕೆಳಗೆ ಇಂತಹ ಶಂಖಾಕಾರದ ಬಟ್ಟಲುಗಳು ಉದುರಿರುವುದನ್ನು 
ಖಂಡಿತವಾಗಿ ಕಂಡಿರುತ್ತೀರಿ. 

ನೇರಳೆ ಹಣ್ಣು ಕೂಡೆ ವಿಶೇಷ. ಇದರಲ್ಲಿ 


ಮರ - ಯೂಕಲಿಪ್ಟಸ್‌ 


ಸಕ್ಕರೆ, ಆಮ್ಲತೆ ಹಾಗೂ 
ಟ್ಯಾನಿನ್‌ ಅಂಶಗಳೆಲ್ಲವೂ ಸಮತೂಕದಲ್ಲಿವೆ. ಇದರಿಂದಾಗಿ ಇದು 
ಆರೋಗ್ಯಕ್ಕೆ ಹಿತಕರ. ಅದರಲ್ಲೂ ಸಕ್ಕರೆ ಕಾಯಿಲೆ ಇರುವರರು 
ತಿನ್ನಬಹುದಾದ ಹಣ್ಣು ಎಂದೇ ಶಿಫಾರಸ್ಸನ್ನು ಪಡೆದಿದೆ. ಅದಕ್ಕಿಂತಾ 
ಹೆಚ್ಚಾಗಿ ಇದರ ಬೀಜವು ರಕ್ತದಲ್ಲಿನ 
ಪರಿಣಾಮಕಾರಿಯಾದ ಪಾತ್ರವನ್ನು ವಹಿಸುವ ಮದ್ದಾಗಿದೆ. ಹಾಗಾಗಿ 
ಸಿದ್ದ ಆಯುರ್ವೇದ ಹಾಗೂ ಯುನಾನಿ ಮೂರೂ ಚಿಕಿತ್ಸೆಗಳಲ್ಲಿ ನೇರಳೆ 
ಹಣ್ಣಿಗೆ ಸಮಾನ ಸ್ಥಾನವಿದೆ. 


ಸಾಮಾನ್ಯವಾಗಿ 5-6 ಗ್ರಾಂ ತೂಕವಿರುವ ಪ್ರತೀ ಹಣ್ಣಿನಲ್ಲೂ 


ಸಕ್ಕರೆಯ ಉಪಶಮನದಲ್ಲಿ 


ಜುಲೈ 2೦೭1 


ನೇರಳೆ ನಾಮಕರಣ ಚರಿತ್ರೆ 
ಸಲ ವೈಜ್ಞಾನಿಕ ಹೆಸರಿನ ಹುಟ್ಟೂ ಸ್ವಾರಸ್ಯಕರ... ಸೈಜಿ- 
ಜಿಯ೦ (81278013) ಪದ ಅದರ ಹತ್ತಿರದ ಪದ ಸೈಜಿಜಿ 
(Syzygy) ಕೂಡ ಜೊತೆಯಾಗಿದೆ. ಇವೆರಡೂ ಪದಗಳು ಗ್ರೀಕ್‌ 
ಪದವಾದ ಸಿನ್‌ ($m) ಅಂದರೆ “ಜೊತೆಯಾದ” “ಒಗ್ಗೂಡಿದ? 
ಮತ್ತು ಜೈಗಾನ್‌ (2೪80) ಎಂದರೆ “ನೊಗ” ಎಂಬೆರಡರಿಂದ 
ಬಂದಿದೆ. ನೇರಳೆಯ ಮರವನ್ನು ಆರಂಭದಲ್ಲಿ ಹೆಸರಿಸುವಾಗ ಸಸ್ಯ 
ವಿಜ್ಞಾನಿ ರಾಬರ್ಟ್‌ ಬೌನ್‌ ಕೊಟ್ಟಿದ್ದರೂ “ಜೊತೆಗೂಡಿದ ಎಲೆ” ಗಳು 
ಎಂಬ ಇದರ ವಿಶಿಷ್ಟ ಗುಣವನ್ನು ಸೂಚಿಸಲೆಂದು ಈ ಹೆಸ ರನ್ನು 
ಕೊಟ್ಟಿದ್ದ. ಆತ ಬಳಸಿದ್ದ ಪದದ ಸೆಲಿಂಗ್‌ ಕೂಡ ಭಿನ್ನವಾಗೇ ಇತ್ತು 
ಆದರೆ ಮರದ ವಿವರ" ಮಾತ್ರ ಮೇಲೆ ಹೇಳಿದಂತೆ ವಿಶೇಷವಾಗಿತ್ತು 
ಅದನ್ನೆಲ್ಲಾ ಸರಿಪಡಿಸಿ ಮತ್ತೆ ವಿವರವಾದ ಈಗ ಬಳಕೆಯಲ್ಲಿರುವ 
ಸೆಲಿಂಗ್‌ ಇರುವಂತೆ ಅದರ" ಅರ್ಥವನ್ನೂ ವಿವರಿಸಿದ್ದು, ಜೋಸೆಫ್‌ 
ಗಾರ್ಟನರ್‌ ಎಂಬಾತ. ಇವೆರೆಲ್ಲರ ವಿವರಣೆಗಳನ್ನೂ ವಿಶ್ಲೇಷಿಸಿ 
Syzygy ಪದದ ಬಳಕೆಯನ್ನು ಮತ್ತಷ್ಟು ಒರೆಹಚ್ಚಿದ್ದಾರೆ. ಇದೇ 
ಪದವು ಕಾವ್ಯ ಜೀವಿವಿಜ್ಞಾನ ಹಾಗೂ ಖಗೋಳವಿಜ್ಞಾನಗಳಲ್ಲಿ ವಿಭಿನ್ನ 
ಅರ್ಥವನ್ನು ಕೂಡುತ್ತದೆ. ಕಾವ್ಯದಲ್ಲಿ “ಜೋಡಣೆಯ ಅರ್ಥ ಕೊಟ್ಟರೆ, 
ಜೀವಿವಿಜ್ಞಾನದಲ್ಲಿ 'ಕ್ರೊಮೊಸೋಮುಗಳು “ಜೊತೆ“ಯಾಗುವುದನ್ನು 
ವಿವರಿಸುತ್ತದೆ. ಇನ್ನು ಖಗೋಳವಿಜ್ಞಾನದಲ್ಲಿ ಭೂಮಿ, ಸೂರ್ಯ ಮತ್ತು 
ಚಂದ್ರ ಈ ಮೂರೂ ಗ್ರಹಣಕಾಲದಲ್ಲಿ ಒಂದೇ ಸರಳರೇಖೆಯಲ್ಲಿ 
“ಜೊತೆ” ಗೂಡುವುದನ್ನು ಸೂಚಿಸುತ್ತದೆ. 
ನೇರಳೆಯ ಪ್ರಭೇದದ ಹೆಸರಾದ. ಕ್ಕುಮಿನಿ ಎಂದರೆ ಗುಂಪಾದ, 
ಗೊಂಚಲಾದ ಎಂದರ್ಥ. ಇದೇ ಸಂಕುಲದ ಇತರೆ ಹಣ್ಣುಗಳಿಂದ ಸ್ವಲ್ಪ 
ಭಿನ್ನವಾಗಿ ಹೆಚ್ಚು-ಹೆಚ್ಚು ಗೊ೦ಚಲು- ಗೊಂಚಲಾಗಿರುವುದರಿಂದ ಈ 
ಪ್ರಭೇದವನ್ನು ದಾಗ ಕರೆದಿದ್ದಾರೆ. ಬಣ್ಣ ಮತ್ತು ಹಣ್ಣು -ಎರಡನ್ನೂ 
ನಾವು, ಒಂದೇ ಅರ್ಥದ ಪದವಾಗಿಸಿ “ಸೇರಳೆ”ಮಾಗಿಸಿದ್ದೇವೆ. ಆದರೆ 
ಅದರ ಎರಡು ಹೆಸರುಗಳ ಸಸ್ಯ ವೈಜ್ಞಾನಿಕ ವಿವರಗಳಲ್ಲಿ "ಉದ್ದವಾದ, 
ಸೂಕ್ಷವಾದ ಸರಕನ್ನು ಆ 18 ವರ್ಗೀಕರಿಸಿ, “ವಲ 
“ಜೊತೆಯಾದ-ಗೊಂಚಲು” ಎಂಬ ಅರ್ಥಕ್ಕೆ ಸೀಮಿತಗೊಳಿಸಿದ್ದೇವೆ. 
ಅದನ್ನೆಲ್ಲಾ ತಡಕಾಡಿದ ಕೆನಡಾದ ಸ್ಟೀಫನ್‌ ಹರ್ಡ್‌ ಎ೦ಬ ನಿಸರ್ಗ 
ತಜ್ಞರು ಮೇಲಿನ ವಿವರಗಳ ದಾಖಲೆಯನ್ನು ಒಟ್ಟು ಮಾಡಿದ್ದಾರೆ. 


ದೊಡ್ಡದಾದ ಒಂದೇ ಒಂದು ಬೀಜವಿದೆ. ಕೆಲವು ಸ್ಥಳೀಯ ತಳಿಗಳಲ್ಲಿ 
ಅರ್ಧಕ್ಕಿಂತ ಹೆಚ್ಚು ಗಾತ್ರವನ್ನು ಹಾಗೂ ಇನ್ನು ಕೆಲವಲ್ಲಿ 30- 40% 
ಭಾಗವನ್ನೂ ಬೀಜ ಆವರಿಸಿರುತ್ತದೆ. ತಿರುಳಿನಿಂದ ತಯಾರಾದ ಶರಬತ್ತು 
ಅಥವಾ ಜ್ಯೂಸ್‌ ಎರಡೂ ಅಲ್ಲದೆ ಅದನ್ನು ಆಲ್ಕೋಹಾಲಾಗಿಸಿದ ವೈನ್‌ 
ಕೂಡ ಜನಪಿಯ. ಹಣ್ಣಿಗಿಂತಲೂ ಅದರ ತಿರುಳಿನ "ಉತ್ಪನ್ನ ಗಳಿಗೆ ಬೇಡಿಕೆ 
ಹೆಚ್ಚು ಏಕೆಂದರೆ ಹಣ್ಣು ತಿನ್ನಲು ಬಾಯೊಳಗಿಟ್ಟರೆ, ಇರುಳು ಸ್ವಲ್ಪವೇ 
ಇದ್ದು, ಬೇಗ ಮುಗಿದು "ಬರೀ "ಬೀಜ ಬಾಯೆಲ್ಲಾ “ತುಂಬಿಕೊಂಡಿರುತೆದೆ. 
ಒಂಡೋ- ಎರಡೋ ಹಣ್ಣು ತಿಂದರೂ ಬಾಯೆಲ್ಲಾ ಬಣ್ಣ ಬಳಿದುಕೊಂಡು 
ಅದೆಷ್ಟು ತಿಂದಿದ್ದಾರೋ ಎನ್ನಿಸುತ್ತದೆ. ಇದೇ ಕುಟುಂಬದ ಮತ್ತೊಂದು 
ಜನಪಿಯ ಹಣ್ಣಾದ ಪೇರಲೆಯು ಹೆಚ್ಚೂ ಕಡಿಮೆ ಎಲ್ಲಾ ಯತುವಿನಲ್ಲಿಯೂ 
ಸಿಕ್ಕರೂ ನೇರಳೆ ಮಾತ್ರ ಜೂನ್‌-ಜುಲೈನ ಆಚೀಚೆ ಮಾತ್ರ! 

ನೇರಳೆ ಮರದ ಹಣ್ಣಪ್ಪೆ ಅಲ್ಲ. ಇತರೆ ಭಾಗಗಳಿಂದಲೂ ಮಾನವ 
ಕುಲವು ವಿವಿಧ ಉಪಯೋಗಗಳನ್ನು ಪಡೆಯುತ್ತಲಿದೆ. ಹಣ್ಣುಗಳಲ್ಲಿ 
ಸಕ್ಕರೆಯ ಜೊತೆಗೆ, ಸಿಟ್ರಿಕ್‌ ಆಮ್ಲ, ಮಾಲಿಕ್‌ ಆಮ್ಲ ಮತ್ತು ಗ್ಯಾಲಿಕ್‌ 
ಆಮ್ಲ. ಹಾಗೂ ಆಂತೋಸಯಿನಿನ್‌ಗಳು ಇವೆ. ಹಣ್ಣಿನ ಸ್ಥಲ ಬಗರು 
ಮಿಶ್ರಿತ ಹುಳಿಯು ಗ್ಯಾಲಿಕ್‌ ಆಮ್ಲದ ಕೊಡುಗೆಯಾದರೆ, 5ದೆರ ಬಣ್ಣ 
ಆಂತೋಸಯಾನಿನ್ನಿನ ಕೊಡುಗೆ. ಹಣ್ಣಿನಲ್ಲಿ ಪ್ರೊಟೀನ್‌, ಕೊಬ್ಬಿನ ಜೊತೆಗೆ 
ಕ್ಯಾಲ್ಸಿಯಂ ಹಾಗೂ ಮ್ಯಾಗ್ನಿಸಿಯಂ ಕೊಡ ಸ ಸಾಕಷ್ಟಿದೆ. ಅದಲ್ಲದೆ ಇನ್ನೂ 


(9) ಜುಲೈ 2೦೩1 | 


ಕೆಲವು ಖನಿಜಾ೦ಶಗಳೂ, ಜೊತೆಗೆ ವಿಟಮಿನ್‌ಗಳೂ ಇವೆ. ಹಾಗಾಗಿ ಹಣ್ಣು 
ಬಹು ಬಗೆಯ ಉಪಶಮನಗಳಲ್ಲಿ ಪರಿಣಾಮಕಾರಿಯಾಗಿ ಬಳಕೆಯಾಗುತ್ತಿದೆ. 
ಹಣ್ಣಿನ ತಿರುಳಿನಿಂದ ಭಟ್ಟಿ ಇಳಿಸಿ ಪಡೆದ ಕಷಾಯಕ್ಕೆ ಕ್ಯಾನ್ಸರ್‌ ನಿವಾರಕ 
ಗುಣವಿರುವುದಾಗಿ ತಿಳಿದುಬಂದಿದೆ... ಕರುಳಿನ ಜೀವಿಕೋಶಗೆಳಲ್ಲಿ ಕ್ಯಾನ್ಸರ್‌ 
ಗಡ್ಡೆಗಳಾಗುವ ಪ್ರಕ್ರಿಯೆಗೆ ತಡೆಯೊಡ್ಡಬಲ್ಲ ಗುಣವನ್ನು ನೇರಳೆಯಿಂದ 
ಪ್ರ್ಯೇಕಿಸಲಾಗಿದೆ. ಒಟ್ಟಾರೆ ನೇರಳೆಯ ವಿವಿಧ ಕಷಾಯಗಳು ಬಗೆ ಬಗೆಯ 
ಕ್ಯಾನ್ಸರ್‌ ಗಡ್ಡೆಗಳನ್ನು. ನಿಯಂತ್ರಿಸುತ್ತದೆನ್ನುವ ಸಂಗತಿಗಳು ಇದೀಗ 
ಕಾಣುತ್ತಿವೆ. ಬೀಜದಿಂದ ತಯಾರಿಸಿದ ಕಷಾಯವಂತೂ ಮಧುಮೇಹಕ್ಕೆ 
ಉಪಶಮನಕಾರಿ. 

ನೇರಳೆಯ ಎಲೆಗಳಲ್ಲಿ ಗ್ಲೈಕೊಸೈಡ್‌, ಮಿರಿಸ್ಸಿನ್‌ ಹಾಗೂ ಟ್ಯಾನಿನ್‌ಗಳು 
ಸಮೃ ದ್ದವಾಗಿವೆ. ಜೊತೆಗೆ ಕೆಲವು ಉಪಯುಕ್ತವಾದ ಎಣ್ಣೆಯ ಅಂಶಗಳಿವೆ. 
ಈಸ ಸೈದ ಎಳೆಯ ಎಲೆಗಳ ರಸವನ್ನು ಮಾವಿನ ಎಲೆಯ ರಸದೊಂದಿಗೆ 
ಚ. "ಆಡಿನ ಹಾಲು ಮತ್ತು ಜೇನುತುಪ್ಪವನ್ನು ಬೆರೆಸಿ ಬಳಸುವುದರಿಂದ 
ಅತಿಭೇದಿಯನ್ನು ತಡೆಗಟ್ಟಬಹುದಾಗಿದೆ. 'ಮಕ್ಕಳೆಗಂತೂ ಇದರ ಎಳೆಯ 
ಎಲೆಗಳ ರಸದ" ಜೊತೆಗೆ ಸ್ವಲ್ಪ ಏಲಕ್ಕಿ ಆಥವಾ ಚಕ್ಕೆಯನ್ನು ಬೆರೆಸಿ 
ಭೇದಿ ತಡೆಗಟ್ಟಲು ಬಳಸಬಹುದಾಗಿದೆ" ಈ ಸಸ್ಯದ 'ಚೀರೂ ಸಹಾ 
ಫ್ಲೇವಿನಾಯ್ಡ್‌, Ko 4ಕೊಸೈಡ್‌ ಗಳಂತಹಾ ರಾಸಾಯನಿಕಗಳನ್ನು ಹೊಂದಿದೆ. 
ಕಾಂಡದ ತೊಗಟೆಯು ಕೆಲವೊಂದು ಇಂಗಾಲಾಮ್ಲ ಹಾಗೂ ಸಿರಾಲ್‌ 
ಗಳಿಂದ ಕೂಡಿದೆ. ಕೊಬ್ಬು ಮತ್ತು ಟ್ಯಾನಿನ್ಗಳೂ ಸಹಾ ತೊಗಟೆಯಲ್ಲಿ 
ತುಂಬಿಕೊಂಡಿವೆ. ಹೂವುಗಳೂ ಸಹಾ ಮಿರಿಸ್ಟಿನ್‌, ಒಲಿಯಿಕ್‌ ಆಮ್ಲ, 
ಟರ್ಪಿನಾಯ್ದಗಳಂತಹ ರಾಸಾಯನಿಕಗಳೂ ಇವೆ. ಹೀಗೆ ಅನೇಕ ಬಗೆಯ 
ರಾಸಾಯನಿಕಗಳ ಮಿಶ್ರಣವನ್ನು ನೇರಳೆಯು ಹೊಂದಿರುವುದರಿಂದ ರಕ್ತದ 
ಒತ್ತಡ ಜೊತೆಗೆ ಮಧುಮೇಹ ನಿಯಂತ್ರಣ ಹಾಗೂ ಟ್ಯೂಮರ್‌-ಗಳಾಗುವ 
ಸಾಧ್ಯತೆಯನ್ನು ತಡೆಗಟ್ಟುವ ಸಾಮರ್ಥ್ಯವಿದೆ ಎಂದು ಹೇಳಲಾಗಿದೆ. 


ಡಾ. ಚನ್ನೆ ಶ್‌ ಕೃಷಿ ವಿಜ್ಞಾನಿ ಹಾಗೂ ವಿಜ್ಞಾನ ಲೇಖಕರು. ಸೆಂಟರ್‌ 
ಫೌರ್‌ ಪಬ್ಬಿಕ್‌ ಅಂಡರ್‌ ಸ್ದಾ ತ೦ಿಡಿಂಗ್‌ ಆಫ್‌ ಸೈನ್ಸ್‌, 
ಬೆಂಗಳೂರು 560 097, 1.101! ೧೦೫1 


ಹೀಗೆ ಸಮಸ್ಯೆ [ಗಳನ್ನು ಮುಂದೂಡಿ, ಬದುಕನ್ನು ವಿಸ್ತರಿಸುವ, 
ಆಶಯವನ್ನು "ತನ್ನೋ ಳಗೆ ಇಟ್ಟುಕೊಂಡ ಗುಣವನ್ನು ನೇರಳೆಯಲ್ಲಿ 
ಸಾಕ್ಷಿಯಾಗಿಸಿದ ಚಿತ್ರವನ್ನು ನೋಡಿ. ಗುಂಡ್ಲುಪೇಟೆ - ಬಂಡಿಪುರದ 
ಮಾರ್ಗದಲ್ಲಿ ಸಾಯಲು ಒಪ್ಪದ ನೇರಳೆ ಮರವೊಂದರ ಚಿತ್ರ ಅದು. 
ಈ ಗುಣ ಈ ಕುಟುಂಬಕ್ಕೇ ಇರುವ ವಿಶೇಷ! ನೀಲಗಿರಿಯೂ ಅಷ್ಟೇ. 
ಪೇರಲೆಯೂ ಅಷ್ಟೇ! ಕಡಿದರೂ ರೆಂಬೆ-ಕೊಂಬೆಗಳು ಮತ್ತೆ ಚಿಗುರುತ್ತವೆ. 
ಬುಡಕ್ಕೆ ಕೊಡಲಿ ಹಾಕಿ ನೆಲಮಟ್ಟದಲ್ಲಿ ಕತ್ತರಿಸಿದ ನೀಲಗಿರಿಯಿಂದ 
ಸುತ್ತಲೂ ಮತ್ತೇಳುವ ಚಿಗುರು ಕೊಂಬೆಗಳನ್ನು ಕಂಡಿರಬಹುದು. 
ಮಾನವ ಕುಲವಂತೂ ಸಾವನ್ನೆ ಬಯಸದು! ಸಾಧ್ಯವಾದಷ್ಟೂ ಸಾವನ್ನು 
ಮುಂದೂಡುವ ಆಶಯವಂತೂ ನಮಗೆ ಬೇಕಾದಷ್ಟು ಇದೆ. ಇದನ್ನೇ 
ತನ್ನೊಳಗೂ ತುಂಬಿಕೊಂಡು ಮಾನವ ಕುಲದ ಆರೋಗ್ಯದ ಜೀವನಕ್ಕೆ 
-ರೂಪಕ ಹಾಗೂ ಬೆಂಬಲ-ವಾಗಿಯೂ ಇರುವ ನೇರಳೆ, ನಮ್ಮ 
ಬದುಕಿನಾಸೆಯ ನೆರಳೇ ಹೌದು! 

ಚಿತ್ರ- ಬರಹ : ಚಿರಂಜೀವಿ 


ಜುಲೈ 2021 


11)- ಜುಲೈ 2೦೩1 | 


ಮಗೆ ಗೊತ್ತು - ನಕ್ಷತ್ರಗಳನ್ನೋ ಚಂದನನ್ನೋ ನೋಡಲು ರಾತ್ರಿ 


ಆಕಾಶದತ್ತ ನಾವು ಮುಖ ಮಾಡುತ್ತೇವೆ. ಸೂರ್ಯನ ಉದಯ 
ಮತ್ತು ಅಸ್ತಮಾನಗಳನ್ನು ನೋಡಿ ಆನಂದಿಸುತ್ತೇವೆ. ಮೊದಲೇ ಸುದ್ದಿ 
ಮಾಡುವ ಗೈಹಣಗಳನ್ನೇ ೦ತೊ ಅಗತ್ಯವಾದ ಮುಂಜಾಗೃತೆಯಿಂದ ನೋಡಿಯೇ 
ನೋಡುತ್ತೇವೆ. 

ಈ "ಯಾವ ಸಂದರ್ಭಗಳೂ ಇಲ್ಲದಾಗ, ಪ್ರಖರವಾಗಿ ಸೂರ್ಯ 
ಬೆಳಗುತ್ತಿರುವಾಗ ಆಕಾಶವನ್ನು ಏಕೆ ನೋಡಬೇಕು 9 ಅದರಲ್ಲೂ ಸೂರ್ಯನಿರುವ 
ಕಡೆ ನೋಡುವ ಅಪಾಯ ಯಾರಿಗೆ ಬೇಕು ? ಆದರೆ ಇಂಥ ಸನ್ನಿವೇಶದಲ್ಲೇ 
ಆಕಾಶದಲ್ಲಿ ಸುಂದರವಾದ ಬಣ್ಣದ ಬಳೆ ಕಾಣಿಸುವುದುಂಟು ಗೊತ್ತೇ? ಅನೇಕ 
ಬಾರಿ ನಮ್ಮ ಪಕ್ಕ ನೀರಿದ್ದರೆ ಅದರಲ್ಲಿ ಕಾಣುವ ಪ್ರತಿಬಿಂಬದಿಂದ ಇದನ್ನು 
ಗುರುತಿಸುವುದುಂಟು. ಕಾರಣ: ಪ್ರಖರವಾದ ಬಿಸಿಲಿರುವಾಗ ನಾವು ಆಕಾಶ 
ನೋಡುವ ಬದಲು ನೆಲವನ್ನೋ : ನೆಲದಲ್ಲಿ ಹರಡಿದ ನೀರನ್ನೋ ನೋಡುವ 
ಸಾಧ್ಯತೆ ಹೆಚ್ಚು 

ಕಾಮನಬಿಲ್ಲೇ 


ಪೂರ್ತಿಯಾಗಿ ಆಕಾಶದಲ್ಲಿ ಪ್ರತ್ಯಕ್ಷವಾಗಿದೆ ಎಂದು 


ಅದನ್ನು ಮೊದಲಬಾರಿ ನೋಡಿದವರು ಭಾವಿಸುವುದುಂಟು. ಆದರೆ ಅದಕ್ಕೆ 


ಕಾಮನಬಿಲ್ಲಿನ ಗಾತ್ರವಿಲ್ಲ. ಬಿಲ್ಲಿನ ಬದಲು ಬಣ್ಣದ ವೃತ್ತವೇ ಪ್ರಶ್ಯಕ್ಷವಾಗಿರುತ್ತದೆ! 
ಬಣ್ಣದ ಕ್ರಮವೋ ಕಾಮನಬಿಲ್ಲಿನಲ್ಲಿರುವುದಕ್ಕೆ 7 ಸರಿ ವಿರುದ್ಧ ದ ಸಂಪ ಒಠಗೆ, 
ನೀಲ ಹೊರಗೆ. ಸೂರ್ಯನಿರುವ ದಿಕ್ಕಿನಲ್ಲೇ, ಸೂರ್ಯನೇ ಕೇ೦ದ್ರವಾಗಿ 
ಬಣ್ಣಗಳ ಮಂಡಲವಿರುತ್ತದೆ. ಅಂದರೆ ನಮ್ಮ ಮತ್ತು ಸೂರ್ಯನ ಮಧ್ಯೆ ದ 
ನಾವು ಸೂರ್ಯನ ಬದಿಗೆ ನೋಡುತ್ತಿರುವಾಗ ಈ ಬಳೆ ಕಾಣುವುದು. 
ಸೂರ್ಯ  ನೆತ್ತಿಗೇರುತ್ತಿರುವಾಗ ಕೂಡ - 42 ಡಿಗಿಗಿಂತಲೂ ಅಧಿಕ 
ಉನ್ನತಿಯಲ್ಲಿ - ಈ ಬಣ್ಣದ ಬಳೆ ಕಂಡೀತು. ಆ ಉನ್ನತಿಯಲ್ಲಿ ಕಾಮನಬಿಲ್ಲು 
ಕಾಣಿಸ ದು. ಒಟ್ಟಿನ ಮೇಲೆ ಇದಕ್ಕೂ ಕಾಮನಬಿಲ್ಲಿನ ಸನ್ನಿವೇಶಕ್ಕೂ ಯಾವುದೇ 
ಹೋಲಿಕೆ ಇಲ್ಲ ಇದನ್ನು ನೋಡಿದ ಜನ ಹಿಂದೆ “ಸೂರ್ಯನಿಗೆ ಗುಡಿ 
ಕಟ್ಟಿದೆ”, 'ಸೂರ್ಯನಿಗೆ ಕೊಡ ಹಿಡಿದಿದೆ' ಎಂದೆಲ್ಲ ಕರೆದರು. ಇಂಗ್ಲಿಷಿನಲ್ಲಿ 


'ಹ್ಯಾಲೊ' ಎಂದರು. ಸೂರ್ಯನ ಸುತ್ತು ಕಾಣುವ ಈ ವರ್ಣಮಂಡಲವನ್ನು 


ನಾವು 'ಸೂರ್ಯ ಗುಡಿ' ಎನ್ನೋಣ. ರಾತ್ರಿ ಚಂದ್ರನ ಸುತ್ತು ಕಾಣುವ 


ಇಂಥದೇ ವಿದ್ಯಮಾನವನ್ನು 'ಚಂದ್ರಗುಡಿ' ಎನ್ನೋಣ. ಸೂರ್ಯಗುಡಿಯಷ್ಟು 


ವರ್ಣಮಯವಾಗಿಲ್ಲದಿದ್ದರೂ ಚಂದ್ರಗುಡಿಯನ್ನು ಬೆಳದಿಂಗಳಲ್ಲಿ ಸುಲಭವಾಗಿ 
ನೋಡಬಹುದು. ಬೆಳದಿಂಗಳಲ್ಲಿ ಕಾಣುವ ಕಾಮನಬಿಲ್ಲಿನ ನೋಟಕ್ಕಿಂತ ಇದು 
ಹೆಚ್ಚು ಸ್ಫುಟ. 
ಸೂರ್ಯಗುಡಿಯ ಸಂದರ್ಭ ಹೇಗಿರುತ್ತದೆ? ಎತ್ತರವಾದ ಮೋಡಗಳು 
ಗರಿಗಳಂತೆ ಹರಡಿಕೊಂಡಿರುವಾಗ, ಹೊತ್ತೇರಿದಂತೆ ಆಕಾಶ ಮೆಲ್ಲಗೆ ಹಾಲುಬಿಳಿ 
ಬಣ್ಣಕ್ಕೆ ಬದಲಾಗುತ್ತದೆ. ಮೋಡಗಳ ಮೂಲಕ ಬೆಳಗುವ ಸೂರ್ಯಬಿಂಬದ 
ಅಂಚು ಮಸುಕಾಗೆತ್ತದೆ. ಮೋಡಗಳಲ್ಲಿ ಮಳೆಹನಿಗಳಿಗಿ೦ತ ಹೆಚ್ಚಾಗಿ ಐಸ್‌ 
ಸ್ಫಟಿಕಗಳಿರುತ್ತವೆ. ಸೊರ್ಯಗುಡಿ ಕಾಣುವುದು ಇಂಥ ಸನ್ನಿ ಪೇಶದಲ್ಲಿ, 
ಸಾಮಾನ್ಯ ಮೋಡಗಳು ಗುಡಿಗೆ ಅಡ್ಡಬರುವುದುಂಟು. ಆದರೆ ಗುಡಿ 
ನಿರ್ಮಸುವ ಐಸ್‌ ಸ್ಫಟಿಕಗಳು ಇನ್ನೂ ಎತ್ತರದಲ್ಲಿವೆ [ 
ಸ್‌ ಸ್ಫಟಿಕಗಳಿಗೆ"” ಆಯತಾಕಾರದ ಆರು ಮೈಗಳಿವೆ ಅಥವಾ ಬದಿಗಳಿವೆ. 
ಅವಿ. ಆರು ಸಮಭುಜಗಳುಳ್ಳ ಎರಡು ಮುಖಗಳಿವೆ. ಇಂಥ ಸ್ಫಟಿಕಗಳು 


ಔಕುಡೂಹಲಿ 


ಒಳನುಸುಳುವ 
ಸೂರ್ಯನಕಿರಣ 


ಪ್ರಿಸಮುಗಳಂತೆ ವರ್ತಿಸುತ್ತವೆ. 

ಸ್‌ ಸ್ಫಟಿಕಗಳ ಮೇಲೆ ಬಿದ್ದ ಸೂರ್ಯಕಿರಣಗಳು ಎರಡು ರೀತಿಗಳಲ್ಲಿ 
i ಹುಡು ಒಂದನೇ ಮೈಮೇಲೆ ಬಿದ್ದ ಕಿರಣ ಅದರ ಪಕ್ಕದ ಮೈ 
ಬಿಟ್ಟು ಮೂರನೇ ಮೈಯಿಂದ ಹೊರಬರುವುದು ಒಂದು ರೀತಿ. ತಿಗ 60 


ಹ 


ಡಿಗಿ "ಕೋನವಿರುವ ಬಸ್‌ ಪ್ರಿಸಮಿನಲ್ಲಿ ವಕ್ರೀಕರಣ ನಡೆದಂತಾಗುತ್ತದೆ. ಕನಿಷ್ಠ 
ವಿಪಥನ ಕೋನ ಇಲ್ಲಿ ಸರಾಸರಿ ಸುಮಾರು 22 ಡಿಗ್ರಿ. 

ಎರಡನೇ ರೀತಿಯಲ್ಲಿ ಸ್ಫಟಿಕದ ಒಂದು ಮೈಯ ಮೇಲೆ ಬಿದ್ದ ಕಿರಣ 

ಪಕ್ಕದ ಮುಖದಿಂದ ಹೊರಬಿರುತ್ತದೆ. ಇಲ್ಲಿ 90 ಗಿ ಕೋನದ ಅರಿಚಿರುವ 
ಐಸ್‌ ಪ್ರಿಸಮಿನಲ್ಲಿ ವಕ್ರೀಕರಣ ನಡೆದಂತಾಗುತ್ತದೆ. ಆಗ ಸರಾಸರಿ ಕನಿಷ್ಠ 

ವಿಪಥನ ಕೋ "46 ಡಿಗಿ 

ಸುಮಾರು 20 ಮೈಕ್ರಾನ್‌ ವ್ಯಾಸದ (ಅಗಲದ) ಅಸಂಖ್ಯಾತ ಸ್ಫಟಿಕಗಳು 
ನಾನಾತರದ ನಿಲುವುಗಳಲ್ಲಿ ಅಡ್ಡಾದಿಡ್ಡಿ ತೇಲುತ್ತಿರುತ್ತವೆ. ಆದ್ದರಿಂದ ಸನಿರ್ಯನ 
ಸುತ್ತು ವಿವಿಧ ಬದಿಗಳಲ್ಲಿ ಕನಿಷ್ಠ ವಿಪಥನದೆ ಕಿರಣಗಳು 4 ಪ್ರಸಾರವಾಗುತ್ತವೆ. 
ಕೆಂಪ್ರ ಕಿರಣದ ಕನಿಷ್ಠ ಬಿಪಥನ ಅತಿ ಕಡಿಮೆ. ಇದು ಜಿ. ಹಸುರುಗೌಗೆ 
ಹೆಚ್ಚುತ್ತ ನೇರಳೆಗೆ ಅತಿ ಹೆಚ್ಚಾಗುತ್ತದೆ. ಇದರಿಂದ ಭೂಮಿಯಲ್ಲಿರುವ ನಮಗೆ, 
ಒಳಗಡೆ ಕೆಂಪು ಮತ್ತು ಹೊರಗಡೆ" ನೀಲ ನೇರಳೆಗಳಿರುವ ಬಣ್ಣದ ಬಳೆಯಂತೆ 
ಗುಡಿ ಕಾಣಿಸುತ್ತದೆ. 

ಸ್ಫಟಿಕಗಳ ಲಕ್ಷಗಳು ವಿವಿಧ ದಿಕ್ಕುಗಳಲ್ಲಿರುವಾಗ ಗುಡಿಯ ಎಲ್ಲ ಭಾಗಗಳಲ್ಲೂ 
ಬೆಳಕೆನ ತೀವ್ರತೆ "ಒಂದೇ ತೆರನಾಗಿರುತ್ತದೆ. ದೊಡ್ಡ ಗುಡಿಯ ಕೋನೀಯ ತ್ರಿಜ್ಯ 
46 ಡಿಗ್ರಿ, ಪುಟ್ಟ ಗುಡಿಯದ್ದು 22 ಗಿ. ಸಾಮಾನ್ಯವಾಗಿ ಪುಟ್ಟ ಗುಡಿಗಳು 
ಕಾಣಿಸಿಕೊಳ್ಳುವುದು ಹೆಚ್ಚು. "ಅಷ್ಟೇ ಅಲ್ಲ, ಐಸ್‌ ಸ್ಪಟಿಕಗಳಲ್ಲಿ “ನಡೆಯುವ 


ಪತಿಫಲನದಿ೦ದ ಬಿಳಿಬಣ್ಣದ ವಿಶಿಷ್ಟ ವಿನ್ಯಾಸಗಳೂ ಪ್ರೋಕರಣದಿಂದ 'ಬೆಂಕಿ 

ಕಾಮನಬಿಲ್ಲು' ಎಂಬ ವರ್ಣವಿನ್ಯಾಸವೂ ಆಕಾಶದಲ್ಲಿ ಕಾಣುವುದುಂಟು. 
['ಕಾಮನಬಿಲ್ಲು' ಕೃತಿಯಿಂದ ಆಯ್ದ ಭಾಗ; ಪ್ರಕಾಶಕರು: ನವಕರ್ನಾಟಕ 
ಪ್ರಕಾಶನ, ಬೆ೦ಗಳೂರು] 


ಜುಲೈ 2೦೨1 --(12) 


ಮಿಸ್ಬಿ ಎಂದರೆ ಸಂವೇದನೆಗಳ ರಸ. ಕುದಿಯುವ ದ್ರವಗಳು, ಬಣ್ಣ 
ಬದೆಶಿಸುವ ರಾಸಾಯನಿಕಗಳು, ಉಗಿಯುಗುಳುವ ಕುಲುಮೆ 
ಹೀಗೇ ರಸಾಯನ ವಿಜ್ಞಾನದ ಚಟುವಟಿಕೆಗಳು ಮ್ಯಾಜಿಕ್ಕಿನಂತೆ 
ಮನಸೂರೆಗೊಳ್ಳುವಂಥವು. ಆದರೆ ಇವುಗಳ ಈ ಗುಣವೇ ದೃಷ್ಟಿಹೀನರು 
ಕೆಮಿಸ್ಟಿಯ ಬಳಿ ಬಾರದಂತೆ ಮಾಡಿಬಿಟ್ಟಿದೆ. ಬಣ್ಣಗುರುಡಿನಂತಹ 
ದೃಷ್ಟಿ” ದೋಷ ಇರುವವರೂ ಕೆಮಿಸ್ಟಿಯನ್ನು ಸರಾಗವಾಗಿ ಮಾಡಲು 
ನೆರವಾಗುವಂತಹ ಮೊಬೈಲ್‌ ತಂತ್ರಾರೆಶ ಬರಿದಿದೆ. ಟೈಟ್ರೇಶನ್‌ ಕಲರ್‌ 
ಕ್ಯಾಮ್‌ ಎನ್ನುವ ಈ ತರಿತ್ರಾಂಶ ರಾಸಾಯನಿಕ ಕ್ರಿಯೆಯಲ್ಲಿ ಬಣ್ಣಗಳು 
ಬದಲಾದ ಕ್ಷಣವನ್ನು ಶಬ್ದ, ನಡುಕಗಳಿಂದ ಮನದಟ್ಟು ಮಾಡಿಕೊಡುತ್ತದೆ. 
ಕೊಲಕತ್ತಾದ ಇಂಡಿಯನ್‌ ಇನ್ಸಿಟ್ಯೂಟ್‌ ಆಫ್‌ ಸೈನ್ಸ್‌ ಎಜುಕೇಶನ್‌ 
ಅಂಡ್‌ ರೀಸರ್ಚ್‌ ಸಂಸ್ಥೆಯ ಡಾ. ಶುಭಜಿತ್‌ ಬಂಡೋಪಾಧ್ಯಾಯ 
ಹಾಗೂ ಸಂಗಡಿಗರು ಈ ತಂತ್ರಾಂಶವನ್ನು ಸಿದ್ದ ಪಡಿಸಿದ್ದಾರೆ. 
ವಿಜ್ಞಾನ ವಿಷಯಗಳಲ್ಲಿಯೇ ಕುತೂಹಲ ಹುಟ್ಟಿಸುವ ಭಾಗವೆಂದರೆ 
ರಸಾಯನಶಾಸ್ತ್ರ ಪ್ರಾಯೋಗಿಕ ತರಗತಿ ಗಳಂತೂ ಸುಂದರ. ಬಗೆ ಬಗೆಯ 
ಹಣ್ಣುಗಳನ್ನು ಸೇರಿಸಿ ಪಡೆದ ರಾಸಾಯನ ದಂತೆ ರಸಾಯನಿಕಗಳನ್ನು 
ಸೇರಿಸಿ ಪಡದ ಸಂಯುಕ್ತಗಳು ಕೆಲವೊಮ್ಮೆ ಕಣ್ಣಿಗೆ ರಸದೌತಣ ನೀಡುತ್ತವೆ. 
ಇಂತಹ ಪ್ರಯೋಗಗಳಲ್ಲಿ" ಟೈಟ್ರೇಷನ್‌ ಕೂಡ ಒಂದು. ಟೈಟ್ರೇಷನ್‌ ಎಂದರೆ 
ಸಾರತೆ ಗೊತ್ತಿಲ್ಲದ ದ್ರಾವಣದ ಸಾರತೆಯನ್ನು ಗೊತ್ತಿರುವ ಸಾರತೆಯ 
ದ್ರಾವಣದ ಸಹಾಯದಿಂದ ಕಂಡುಹಿಡಿಯುವ ಒಂದು ಸರಳ ಪ್ರಯೋಗ. 
ವಿವಿಧ ರಾಸಾಯನಿಕಗಳ ನಡುವಣ ಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳಲಷ್ಟೆ 
ಅಲ್ಲ, ಅವು ಹೇಗೆ ಜರುಗುತ್ತವೆ ಎನ್ನುವ ಅರಿವನ್ನು ಪಡೆಯಲೂ ಹಾಗೂ 
ಗೊತ್ತಿಲ್ಲದ ಯಾವುದೋ ರಾಸಾಯನಿಕದ ಸ್ವರೂಪವನ್ನು ಪತ್ತೆ ಮಾಡಲೂ 
ಈ "ಪ್ರಯೋಗವನ್ನು ವಿಜ್ಞಾನಿಗಳು ಬಳಸುತ್ತಾರೆ. ಸಾಮಾನ್ಯವಾಗಿ ಈ 
ಪ್ರಯೋಗಗಳಲ್ಲಿ ನಾವು ಬ್ಯೂರೆಟ್‌, ಹಿಪ್ಪೆಟ್‌, ಕೋನಿಕಲ್‌ ಫ ಫ್ಲಾಸ್ಕ್‌ ಗಳನ್ನು 
ಬಳಸುತ್ತೇವೆ. "'ಬ್ಯೂರೆಟ್‌ನಲ್ಲೆ ತುಂಬಿರುವ ದ್ರಾವಣವನ್ನು ನಳಿಕೆಯ. 
ಮೂಲಕ ಹನಿಹನಿಯಾಗಿ ಫ್ಲಾಸ್ಕಿನೊಳಗೆ ಸೇರಿಸುತ್ತಾ ರಾಸಾಯನಿಕ 
ಕ್ರಿಯೆ ಅಂತ್ಯವಾಗುವುದನ್ನು ಗುರ್ತಿಸುತ್ತಾರೆ. ಒಂದು ರೀತಿಯಲ್ಲಿ 
ಹೇಳುವುದಾದರೆ ಅಡುಗೆಭಟ್ಟ ಸಾಂಬಾರ್‌ ಪಾತ್ರೆಯೊಳಗೆ ಪದೇಪದೆ 
ಉಪ್ಪು ಹಾಕಿ ಸಾಂಬಾರು ತಿರುವಿ ಕೈಯಲ್ಲೊಂದು ಹನಿ ಹಾಕಿ ರುಚಿ 
fd Sond ಪರೀಕ್ಷಿಸುತ್ತಾ ಉಪ್ಪು ಹಾಕುವುದನ್ನು ನಿಲ್ಲಿಸುವಂತೆ. ಆದರೆ ಇದು ಅಷ್ಟು 
ಸುಲಭದ ಮಾತಲ್ಲ "ಏಕೆಂದರೆ ಇಲ್ಲಿ ನಾವು ರುಚಿ ನೋಡಲು ಸಾಧ್ಯವಿಲ್ಲ. 
₹೫ ಹಾಗಾದರೆ ರಾಸಾಯನಿಕ ಕ್ರಿಯೆ ಕೊನೆಗೊಳ್ಳುವುದನ್ನು ಗುರುತಿಸುವುದು 
ಹೇಗೆ ಎಂದಿರಾ? ಕೆಲವು ರಾಸಾಯನಿಕ ಕ್ರಿಯೆಗಳು ಉಷ್ಣ ಬಿಡುಗಡೆಯ 
Dadri ಮೂಲಕ, ಆವಿ ಬಿಡುಗಡೆಯ ಮೂಲಕ, ಲವಣ ಪುಡಿಗಟ್ಟುವ ಮೂಲಕ, 
ದ್ರಾವಣ ತಣ್ಣಗಾಗುವ ಮೂಲಕ, ಕಿಡಿಗೊಳ್ಳಿಯನ್ನು ಪ್ರಕಾಶಮಾನವಾಗಿ 
ಉರಿಸುವ ಮೂಲಕ ಅಥವಾ ಆರಿಸುವ ಮೂಲಕ, ದ್ರಾವಣ ತನ್ನ 


ಳಾ ಬಣ್ಣ ಬದಲಾಯಿಸುವ ಮೂಲಕ ಅಂತ್ಯಗೊಳ್ಳುತವೆ. ಟೈಟ್ರೇಷನ್‌ 
ಹಣನ Ae) ಪ್ರಿಯೆ ಮಿಶ್ರಣದ ಬಣ್ಣದಲ್ಲಿ ಆದ ಬದಲಾವಣೆಯನ್ನು ಗುರುತಿಸುವ 
ಮೂಲಕ ನಿಖರವಾಗಿ 'ಪಕಿಯೆಯ ಅಂತ್ಯವನ್ನು ತಿಳಿಯಲಾಗುತ್ತದೆ. 

ಈ ಘಳಿಗೆಯನ್ನು ಹಾಗೂ ಈ ಘಳಿಗೆಯಲ್ಲಿ ಬ್ಯೂರೆಟ್ಟನಲ್ಲಿರುವ ಎಷ್ಟು 

ರಾಸಾಯನಿಕವನ್ನು ಬಳಸಲಾಗಿದೆ ಎಂಬ ಲೆಕ್ಕಾಚಾರಗಳು. ಬಹಳ ಮುಖ್ಯ 

ಬಣಗುರುಡು ಇರುವವರಿಗೆ ಹೀಗಾಗಿ ಬಣ್ಣ ಬದಲಾಗುವ ಈ ಘಳಿಗೆಯನ್ನು ಗಮನಿಸುವುದು ಮುಖ್ಯ 
ತೆ ಈ ಪ್ರಕ್ರಿಯೆಯಲ್ಲಿ ಕೆಲವು ಆಮ್ಲ ಅಥವಾ ಪ್ರತ್ಯಾಮ್ಲಗಳಲ್ಲಿ ತಮ್ಮ ಬಣ್ಣ 
ನೆರವಾಗುವ ಮೊಬೆಲ್‌ ತಂತಾಂಶ ಬದಲಾಯಿಸುವ ಸೂಚಕಗಳನ್ನು. ಬಳಸಲಾಗುತ್ತದೆ. ಉದಾಹರಣೆಗೆ 
ಕ್ರ ತ್‌ ಸೋಡಿಯಂ ಹೈಡ್ರಾಕ್ಸೈಡ್‌ ಮತ್ತು ಆಕ್ಸಾಲಿಕ್‌ ಆ್ಯಸಿಡ್‌ ಇವುಗಳ 

ಈ ಟೈಟ್ರೇಷನ್‌ ಪಕ್ರಿಯೆಯಲ್ಲಿ ಫಿನಾಪ್ತಲೀನ್‌ ದ್ರಾವಣವನ್ನು ಸೂಚಕವಾಗಿ 

9 ಜನ್ಪಮಲ್ಲಸ್ವಾಮಿ ಮತ್ತು ಅನ೦ತ ಪದ್ಮನಾಭ ಬಳಸಲಾಗುತ್ತದೆ. ಆಕ್ಷಲಿಕ್‌ ಆ್ಯಸಿಡ್‌ನಲ್ಲಿ ಪಿನಾಫ್ಟಲಿನ್‌ ವರ್ಣರಹಿತವಾಗಿದ್ದು 
ಸೋಡಿಯಂ ಹೈಡ್ರಾಕ್ಸೈಡ್‌ನೊಂದಿಗೆ ಮಿಶ್ರಣವಾಗುತ್ತಾ ಹೋದಂತೆ 

ರಾಸಾಯನಿಕ ಪ್ರಕ್ರಿಯೆ ಪೂರ್ಣಗೊಂಡಾಗ ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ. 

ಈ ಸಮಯದಲ್ಲಿ ಬಳಕೆಯಾದ ಬ್ಯೂರೆಟ್ಟಿನಿಂದ ಸುರಿದ ರಾಸಾಯನಿಕದ 

ಪ್ರಮಾಣವನ್ನು ಗುರುತಿಸಿ ಗೊತ್ತಿಲ್ಲದ ದ್ರಾವಣದ ಸಾಂದ್ರತೆಯನ್ನು 


ಟ್ರ ಜುಲೈ 2೦೩1 | 


ಸೂತ್ರದ ಸಹಾಯದಿಂದ ಲೆಕ್ಕ ಮಾಡಲಾಗುತ್ತದೆ . 

ಓಹ್‌! ಎಷ್ಟೊಂದು ಸುಲಭ ಅಲ್ಲವೇ 9 ಖಂಡಿತವಾಗಿಯೂ ಇದು 
ಎಲ್ಲರಿಗೂ ಸುಲಭವಲ್ಲ . ಎಲ್ಲರಿಗೂ ಬಣ್ಣಗಳನ್ನು ಸರಿಯಾಗಿ ಗುರುತಿಸುವ 
ಶಕ್ತಿ ಇರುವುದಿಲ್ಲ. ಬಣ್ಣಗಳನ್ನು ಗುರುತಿಸಲು ದುರ್ಬಲರಾದವರಿಗೆ 
ಹಾಗೂ ಬಣ್ಣಗುರುಡರಿಗೆ ಇದು ಸವಾಲಿನ ವಿಷಯವೇ ಸರಿ. ಏಕೆಂದರೆ 
ಬಣ್ಣಬದಲಾವಣೆಯ ತತ್‌ ಕ್ಷಣದ ಹಂತವನ್ನು ಸರಿಯಾಗಿ ಗುರುತಿಸದಿದ್ದರೆ 
ಸಂಪೂರ್ಣ ಪ್ರಯೋಗದ “ ಫಲಿತಾಂಶ ತಪ್ಪಾಗುತ್ತದೆ. ಬಣ್ಣಗುರುಡರು 
ಅಥವಾ ಬಣ್ಣ ಗುರುತಿಸುವ ನ್ಯೂನತೆ ಇರುವ `ಪ್ರಯೋಗಶೀಲರಿಗಾಗಿ 
ವರದಾನವಾಗಿದೆ ಈ "ಟೈಟ್ರೇಷನ್‌ ಕಲರ್‌ ಕ್ಯಾಮ್‌ " ಎಂಬ ಮೊಬೈಲ್‌ 
ತಂತ್ರಾಂಶ. ಗೂಗಲ್‌ ಪ್ಲೇಸ್ಟೋರ್‌ ನಲ್ಲಿ ಉಚಿತವಾಗಿ ಸಿಗುವ ಈ 
ಪುಟ್ಟ. 15 ಎಂಬಿ ತಂತ್ರಾಂಶವು ಎಲ್ಲಾ ಸ್ಮಾರ್ಟ್‌ ಫೋನ್‌ಗಳಲ್ಲಿಯೂ 
ಕಾರ್ಯನಿರ್ವಹಿಸುತ್ತದೆ. ಕ್ಯಾಮೆರಾ ಮೂಲಕ 
ಸೆರೆ ಹಿಡಿದ ಬೆಳಕಿನ ಸಂಕೇತಗಳನ್ನು ಶಬ್ದ 
ಸಂಕೇತಗಳಾಗಿ ಪರಿವರ್ತಿಸುವ ಮೂಲಕ ಈ 
ತಂತ್ರಾಂಶ ಕೆಲಸ ಮಾಡುತ್ತದೆ. 
ಉಪಯೋಗಿಸುವುದು ಹೇಗೆ? 

ಟೈಟೇಷನ್‌ ಮಾಡುವ ಸಂದರ್ಭದಲ್ಲಿ ಈ 
ತಂತ್ರಾಂಶವನ್ನು ತೆರೆದಾಗ ಸೆಲೆಕ್ಟ್‌ ಇಂಡಿಕೇಟರ್‌ 
ಮತ್ತು ಟ್ಯುಟೋರಿಯಲ್‌ ಎಂಬ ಎರಡು 
ಆಯ್ಕೆಗಳು ತಿರೆದುಕೊಳ್ಳುತ್ತವೆ. ಟ್ಯುಟೋರಿಯಲ್‌ 
ನಲ್ಲಿ ಈ ತಂತ್ರಾಂಶವನ್ನು "ಹೇಗೆ ಬಳಕ ಮಾಡಬೇಕು 
ಎಂಬ ಬಗ್ಗೆ. ವಿವರಗಳು ಇವೆ. ಹಾಗೂ 
ಸೆಲೆಕ್ಟ್‌ ಇಂಡಿಕೇಟರ್‌ ಆಯ್ಕೆಯಲ್ಲಿ ಟೈಟ್ರೇಷನ್‌ 
ಮಾಡುವಾಗ ಬಳಸಿರಬಹುದಾದ ಸೂಚಕವನ್ನು 
ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ . 
ಟೈಟ್ರೀಷನ್‌ ನಲ್ಲಿ ಕ್ರಿಸ್ಟಲ್‌ ವೈಲೆಟ್‌, ಕ್ರೆಸಾಲ್‌ ರೆಡ್‌, 
ಥ್ರಮಾಲ್‌ ಬ್ಲೂ. 24 ಡೈ ಹ ಫೀನಾಲ್‌, 
ಬ್ರೋಮೋ ಫೀನಾಲ್‌ ಬ ; ಮತ್ಛಲ್‌ ಆರೆಂಜ್‌, 
ಬ್ರೋಮ್‌ ಕೆಸಾಲ್‌ ಗ್ರೀನ್‌, ಫಿನಾಲ್‌ ರೆಡ್‌, 
ಫಿನಾಫ್ಟಲೀನ್‌, ಸ್ಟಾರ್ಚ್‌ ಮುಂತಾದವುಗಳನ್ನು 
ಸೂಚಕಗಳನ್ನಾಗಿ ಉಪಯೋಗಿಸುತ್ತಾರೆ. ಇವುಗಳಲ್ಲಿ 
ತರಗತಿಗಳಲ್ಲಿ ಸಾಮಾನ್ಯವಾಗಿ ಬಳಸುವಂಥವುಗಳ 
ಪಟ್ಟಿಯನ್ನು ನೀಡಲಾಗಿದೆ. ಉದಾಹರಣೆಗೆ, 
ಸೋಡಿಯಂ ಹೈಡ್ರಾಕ್ಸೈಡ್‌ ಮತ್ತು ಆಕ್ಸಾಲಿಕ್‌ 
ಆ್ಯಸಿಡ್‌ ಇವುಗಳ ಟೈಟ್ರೇಷನ್‌ ಪ್ರಕ್ರಿಯೆಯಲ್ಲಿ ಪಿನಾಫ್ಟಲಿನ್‌ ದ್ರಾವಣವನ್ನು 
ಸೂಚಕವಾಗಿ ಬಳಸುತ್ತೇವಪ್ಪೆ ಹಾಗಾಗಿ ಈ. ಪ್ರಯೋಗವನ್ನು ಮಾಡುವಾಗ 
ತಂತ್ರಾಂಶದಲ್ಲಿ ಫಿನಾಫ್ನಲೀನ್‌ ಸೂಚಕವನ್ನು ಆಯ್ಕೆ ಮಾಡಿಕೊಳ್ಳಬೇಕು. 
ಈ ತಂತ್ರಾಂಶ ಹೆಸರೇ ಸೂಚಿಸುವಂತೆ ಕ್ಯಾಮೆರಾದ ಸಹಾಯದಿಂದ. ಕೆಲಸ 
ನಿರ್ವಹಿಸುವ ಕಾರಣ ತಂತ್ರಾಂಶದ ಮೆನುವಿನಿಂದ ಸ್ಟಾರ್ಟ್‌ ಕ್ಯಾಮೆರಾ 
ಆಯ್ಕೆ ಮಾಡಿ ನಮ್ಮ ಟೈಟ್ರೇಷನ್‌ ಪ್ರಕ್ರಿಯೆಯನ್ನು ರೆಕಾರ್ಡ್‌ ಮಾಡಲು 
ಅನುಮತಿಸಬೇಕು. ಅನುಮತಿಸಿದಾಗ ಮೊಬೈಲ್‌ನ ಪರದೆಯಮೇಲೆ 
ಒಂದು ಸಣ್ಣ ಚೌಕದ ಗುರುತು ಅಥವಾ ೫ ಗುರುತು ಮೂಡುತ್ತದೆ ಈ 
ಗುರುತನ್ನು ಟೈಟ್ರೆಂಟ್‌ ಮತ್ತು ಟೈಟ್ರಾಂಡ್ಗಳು ಮಿಶ್ರಣವಾಗುವ ಕೋನಿಕಲ್‌ 
ಫ್ಲಾಸ್ಕ್‌ಗೆ ಸರಿಹೊಂದಿಸಬೇಕು ಮೊಬೈಲು ಫೋನು ಅಲ್ಲಾಡದಂತೆ 
ಅದಕ್ಕೊಂದು ಆಧಾರವನ್ನೋ, ಸ್ಟಾಂಡನ್ನೋ ಬಳಸುವುದು ಉತ್ತಮ. 
ಇವಿಲ್ಲದಿದ್ದರೆ ಒಬ್ಬರು ಟೈಟ್ರೇಷನ್‌ ಪ್ರಕ್ರಿಯೆ ನಡೆಸುವಾಗ ಮತ್ತೊಬ್ಬರು 
ಮೊಬೈಲು ಹಿಡಿದು ನಿಲ್ಲಬೇಕಾಗುವುದು. ಟೈಟ್ರೇಷನ್‌ ಮುಂದುವರಿದಂತೆ 
ಮಿಶ್ರಣದಲ್ಲಿ ಆಗುವ ಬಣ್ಣದ ಬದಲಾವಣೆಗಳನ್ನು ಮೊಬೈಲ್‌ ನಲ್ಲಿರುವ 
ಕ್ಯಾಮರಾವು ಸೆರೆಹಿಡಿಯುತ್ತಾ ಮೂಲ ಬಣ್ಣಗಳಾದ ಕೆ೦ಪು.ಹಸಿರು, ನೀಲಿ, 
(RGB)ಗಳ ಸಂಯೋಗದಿಂದಾದ ಬಣ್ಣವನ್ನು ತೋರಿಸುತ್ತಾ ಹೋಗುತ್ತದೆ 

ಈ ತಂತ್ರಾಂಶದಲ್ಲಿ ಈಗಾಗಲೇ ಒಂದು ನಿರ್ದಿಷ್ಟ ಸೂಚಕ ಬಳಸಿ 


Titration ColorCam ದ 


Titration ColorCam 


Auditory-Tactile Feedback for Detecting 
Titration Endpoint 


SELECT INDICATOR TUTORIAL 


ಔಹುರಡರುಜಬೆ 


ಮಾಡಿದ ಟೈಟ್ರೇಷನ್‌ ಪ್ರಯೋಗದ ಅಂತಿಮ ಪ್ರಕ್ರಿಯೆಯ ಕ್ಷಣದ ಬಣ್ಣ 
ಬದಲಾವಣೆಯ ಮಾಹಿತಿ ಇರುವ ಕಾರಣ, ಟೈಟ್ರೇಷನ್‌ ಅಂತ್ಯಗೊಳ್ಳುವ 
ಸಮಯದಲ್ಲಿ ಆ ಮಾಹಿತಿಗನುಗುಣವಾಗಿ ಕ್ಯಾಮೆರಾ ಮೂಲಕ ಪಡೆದ 
ಬಣ್ಣದ ಮಾಹಿತಿಯನ್ನೂ ತಂತ್ರಾಂಶ ಹೋಲಿಸುತ್ತದೆ. ಎರಡೂ ತಾಳೆಯಾದ 
ಒಂದು ಸಣ್ಣ ಬೀಪ್‌ ಶಬ್ದ ಸಂಕೇತವಾಗಿ ಹೊಮ್ಮುತ್ತದೆ. ಪರಿವರ್ತನೆಯಾಗಿ 
ಪ್ರಕ್ರಿಯೆ ಅಂತ್ಯಗೊಂಡಿದೆ ಎಂದು ಎಚ್ಚರಿಸುತ್ತದೆ. ಟೈಟ್ರೇಷನ್‌ ಪ್ರಕ್ರಿಯೆ 
ಮುಂದುವರೆದು, ಇನ್ಯಾವ ಬದಲಾವಣೆಯೂ ಆಗದೆ, ಸ್ಥಿರವಾಗಿದ್ದಲ್ಲಿ, 
ಸತತ ಬೀಪ್‌ ಶಬ್ದ ಹೊಮ್ಮುವುದಷ್ಟೆ ಅಲ್ಲ, ಮೊಬೈಲು ಕಂಪಿಸಲು 
ಆರಂಭಿಸಿ, ಟೈಟ್ರೇಷನ್‌ ನಿಲ್ಲಿಸಲು ಸೂಚನೆ ಸಿಗುತ್ತದೆ. ಉದಾಹರಣೆಗೆ 
ಆಕ್ಸಾಲಿಕ್‌ ಅ್ಯಸಿಡ್‌ನಲ್ಲಿ ಫಿನಾಪ್ತಲೀನ್‌ ದ್ರಾವಣವು ಬಣ್ಣರಹಿತ ಸ್ಥಿತಿಯಲ್ಲಿದ್ದು 
ಸೋಡಿಯಂ ಹೈಡ್ರಾಕ್ಸೈಡ್‌ ಅನ್ನು ಸೇರಿಸುತ್ತಾ ಹೋದಂತೆ ಮೊದಲು 

ತುಸು ಗುಲಾಬಿ ಬಣ್ಣ ಬಂದೊಡನೆ ಮೊಬೈಲ್‌ 
ನಲ್ಲಿ ಒಂದು ಸಣ್ಣ ಬೀಪ್‌ ಶಬ್ದ ಉಂಟಾಗುತ್ತದೆ 
ಹಾಗೂ ರಾಸಾಯನಿಕ ಪ್ರಕ್ರಿಯೆ ಅಂತ್ಯಗೊಳ್ಳುವ 
ವೇಳೆಯಲ್ಲಿ ಅ೦ದರೆ ಮಿಶ್ರಣವು ಗಾಢ ಗುಲಾಬಿ 
ಬಣ್ಣಕ್ಕೆ ತಿರುಗಿದಾಗ ಮೊಬೈಲ್‌ ವೈಬ್ರೇಷನ್‌ 
ನೊಂದಿಗೆ ದೀರ್ಫಾವಧಿಯ ಶಬ್ದವನ್ನು 
ಉಂಟುಮಾಡುತ್ತದೆ. “ಈ ಮೂಲಕ ದೃಷ್ಟಿ 
ದುರ್ಬಲರು, ಬಣ್ಣಗುರುಡುತನ ಹೊಂದಿರುವವರು 
ಕೂಡ ನಿಖರವಾಗಿ ಈ ಪ್ರಯೋಗವನ್ನು 
ಯಶಸ್ವಿಯಾಗಿ ಮಾಡಬಹುದು.” ಎನ್ನುತ್ತಾರೆ ಡಾ. 
ಬಂಡೋಪಾಧ್ಯಾಯ. 

ಈ ತಂತ್ರಾಂಶ ಬಳಸುವಾಗ ೫ ಗುರುತನ್ನು 
ಸರಿಯಾಗಿ ರಾಸಾಯನಿಕ ಕ್ರಿಯೆ ಜರುಗುವ ಕಡೆಗೆ 
ಹೊಂದಿಸಬೇಕು ಇಲ್ಲದಿದ್ದರೆ ಆ ಸ್ಥಳದಲ್ಲಿರುವ 
ಪ್ರಯೋಗದ ಫಲಿತಾಂಶಕ್ಕೆ ಹೋಲುವ 
ಬಣ್ಣಗಳೆಡೆಯಲ್ಲಿ ಅಕಸ್ಮಾತ್‌ ಕೇಂದ್ರೀಕರಿಸಿದರೂ 
ಆಗಲೂ ತಂತ್ರಾಂಶ ಶಬ್ದ ಮಾಡುವ ಮೂಲಕ 
ನೈಜ ಫಲಿತಾಂಶಕ್ಕೆ ನೀಡುತ್ತದ್ದಂತಹ ಎಚ್ಚರಿಕೆಯ 
ಶಬ್ದ ಮತ್ತು ವೈಬ್ರೇಷನ್ಸ್‌ ಉ೦ಟುಮಾಡಿಬಿಡುತ್ತದೆ 
ಹಾಗಾಗಿ ಈ ಒಂದು ಸಣ್ಣ ಎಚ್ಚರಿಕೆಯೊಂದಿಗೆ 


ಪ್ರಾಯೋಗಿಕ ತರಗತಿಗಳಲ್ಲಿ ಸಕ್ರಿಯವಾಗಿ 
ಬಳಸಬಹುದಾಗಿದೆ. 
ಪ್ರಯೋಗದ ನಂತರ ಸಾರತೆಯನ್ನು 


ಮೊಬೈಲ್‌ನಲ್ಲಿಯೇ ಲೆಕ್ಕಿಸಬಹುದಾದ ಸಾರತೆಗೆ ಸಂಬಂಧಿಸಿದ, ಅಥವಾ 
ಟೈಟ್ರೇಷನ್ಸೆ ಸಂಬಂಧಿಸಿದ ಒಂದು ಟ್ಯಾಬುಲಾರ್‌ ಕಾಲಂ ಅನ್ನು 
ತಂತ್ರಾಂಶದಲ್ಲಿ ಅಳವಡಿಸಿದರೆ ಈ ತಂತ್ರಾಂಶವು ಮತ್ತಷ್ಟು ವಿದ್ಯಾರ್ಥಿ 
ಸ್ನೇಹಿಯಾಗುವುದರಲ್ಲಿ ಅನುಮಾನವೇ ಇಲ್ಲ. ಈ ಕೊರತೆ ಇದ್ದರೂ, 
ಇದುವರೆವಿಗೂ ಬಣ್ಣಗುರುಡರಿಗೆ ಕಷ್ಟವೆನ್ನಿಸುತ್ತಿದ್ದಂತಹ ರಾಸಾಯನಿಕ 
ಕ್ರಿಯೆಗಳನ್ನು ಅವರಿಗೆ” ಒದಗುವಂತೆ ಈ ತಂತ್ರಾಂಶ ಮಾಡಿದೆ. “ಜಗತ್ತಿನ 
ಹಲವಾರು * ದೇಶಗಳಲ್ಲಿನ ಶಾಲೆಗಳಿ೦ದ ಇದಕ್ಕೆ ಬೇಡಿಕೆ ಬಂದಿಡೆ," 
ಎನ್ನುವ ಡಾ. ಬಂಡೋಪಾಧ್ಯಾಯ, ಬಣ್ಣದ ಹೆಸರನ್ನೂ ಹೇಳುವಂತೆ ಈ 
ತಂತಾಂಶವನ್ನು ಅಭಿವೃದ್ಧಿ ಪಡಿಸಬಹುದೇ ಎಂದು ಆರೋಚಿಸುತ್ತಿದ್ದಾರೆ. 

ತಂತ್ರಾಂಶ ಕುರಿತ” "ವಿವರಗಳನ್ನು ಕೆಮಿಸ್ಟ್ರಿ ಇನ್‌ ಎಜುಕೇಶನ್‌ 
ಪತ್ರಿಕೆಯಲ್ಲಿ ಪ್ರಕಟಿಸಲಾಗಿದೆ. ಈ ತಂತ್ರಾರಿಶದ ಲಿಂಕ್‌ ಇಲ್ಲಿದೆ: 
hitps://1b. gy/uvak96 


ಚನ್ನಮಲ್ಪಸ್ವಾಮಿ ನಂಜನಗೂಡಿನ ಸೂರಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ 
ಹಾಗೂ ಅನಂತಪದ್ಮನಾಭ ಸರಗೂರು ತಾಲೂಕಿನ ಮುಳ್ಳೂರು ಗ್ರಾಮದ 
ಸರಕಾರಿ ಶಾಲೆಯಲ್ಲಿ ಶಿಕ್ಷಕರು. 


ಇಷುರೂಕಪಲಿ 


ಪರಿಕಲ್ಪನೆ ಮತ್ತು ಪಠ್ಯ 


ಡಾ. ಎಂ.ಎಂ.ಶ್ರೀನಿವಾಸ್‌ ಭರತ್‌ 


ಸುಣ್ಣಣ್ಣ ಮೆಂಷ್ಣು ಅ೦ದರೆ ಇಡೀ 
ಹಚ್ಚದೇ ಪ್ರಸಿಲ್ಲಿ. 


ಹಚ್ಚಿಯಲ್ಲರುವ ಏಷೈೆಹ ಶಾಲೆಯಲ್ಲ 
ಪಾಠ ಮಾಡುತ್ತಿದ್ದ ಇವರು 
ವಿದ್ಯಾರ್ಥಿಣಜಣೆಲ್ಲ ಅಚ್ಚುಮೆಚ್ಚು. 


ಸ 


ಯಾಹೋ ಇತ್ತೀಜೆದೆ ಸುಬ್ಬಣ್ಣನವಲಿಣೆ 
ವಿಶ್ರಮಿಸುವಾದ ಹೈ ನಡುಹ 
ಪುದುವಾಗಿತ್ತು. 


ನೀಲವ ಲೋಟ ಹಿಡಿಯುವುದು 
ಹಷ್ಟವಾಗುತ್ತಿತ್ತು. 


ಕಾಲಕ್ರಮೆಂಣ ಇದು ಹೆಚ್ಚಾಗಲಿ 


ಹೈದಜ೦ದ ಷಹಾಲುಗ ಆರೂ ಹರಡಿತು. 


ಹೈಹಾಲುಗಚು ಹೆಟಿದುಹೊ೦ಡು 
ಓಡಾಡುವುದು ಹಷ್ಟವಾಣತೊಡಣತು. 


ಜುಲೈ 2೦೨1 —14) 


ಚಿತ್ರಗಳು 
ರಘುಪತಿ ಶೃಂಗೇರಿ 


ಕ್ಸ 


ಬಿ 


ಕಂ 


ಡುಗೆ ಸಮಾರಂಭ 


ಮದ ಮುಹುಂದ ಎಫ್ಟೇ ಹೆಆದರೂ 
“ವೃದ್ಧಾಪ್ಯದಲ್ಲ ಇವೆಲ್ಲ ಹಹಖ' 
ಎ೦ದು ಹುಮ್ಮನಾಗಿಹುತ್ತದ್ದದು. 


ಇನ್ನು ತಡಮಾಡುವುದು 
ಖೇಡವೆ೦ದು ಮಣ ಒತ್ತಾಯ 
ಷಾರ್ವಶಕವಾಳಣಿ ಹತ್ತಿದದಲ್ಲದ್ದ 
ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸಿದ. 


ವೈದ್ಯರು ಏನೆಂದರು? 
(ಮು೦ದಿನ ಹ೦ಜಿಹೆಯಲ್ಲ) 


15 ಜುಲೈ 2೦೩1 | 


ಜ್ಞಾಸಪ್ರಸಾರದ 
ಹಾದಿಯಲ್ಲಿ 


ಅ ಐ. ೬. ಶ್ರಿಂನಿಛಿ 


ಬೆಳ್ಳಾವೆ ವೆಂಕಟನಾರಣಪ್ಪ 


ಹಾಗೂ ನಂಗಪುರಂ 
ವೆಂಕಟೇಶಯ್ಯಂಗಾರ್ಯರ 
ಸಂಪಾದಕತ್ಪದಲ್ಲಿ ಎರಡು 
ವರ್ಷಗಳ ಕಾಲ (1918-19) 
ಪ್ರಕಟವಾದ ವಿಜ್ಞಾನ ಪತ್ರಿಕೆ 

ಇ 
ಕನ್ನಡದ ಮೊತ್ತಮೊದಲ 
ವಿಜ್ಞಾನ ಪತ್ರಿಕೆಯೆಂಬ 

ಆ) 

ಹೆಗ್ಗಳಿಕೆಗೆ ಪಾತ್ರವಾಗಿದೆ 


ಇತಷುರೂಕಪಲಿ 
ಕನ್ನಡ ವಿಜ್ಞಾನ ಪತ್ರಿಕೋದ್ಯಮದ ಪಿತಾಮಹ 

ಠಾ ಡಿ ರಿ 
ಬೆಳ್ಳಾವೆ ವೆಂಕಟನಾರಣಪ 


ವಿಧ ವಿಷಯಗಳಿಗೆ ಸಂಬಂಧಿಸಿದ ಮಾಹಿತಿಯೆಲ್ಲ 

ಕನ್ನಡದಲ್ಲೇ ಸಿಗುವಂತೆ ಮಾಡಲು ಹಲವು 
ಮಹನೀಯರು ಬಹುಕಾಲದಿಂದ ಶ್ರಮಿಸಿದ್ದಾರೆ. ಅಂತಹ 
ಮಹನೀಯರಲ್ಹೊಬ್ಬರು ಬೆಳ್ಳಾವೆ ವೆಂಕಟನಾರಣಪ್ಪನವರು 
(1872-1943). 

ಮೂಲತಃ ತುಮಕೂರು ಜಿಲ್ಲೆಯ ಬೆಳ್ಳಾವೆಯವರಾದ 
ವೆಂಕಟನಾರಣಪ್ಪನವರು ಬೆ೦ಗಳೂರಿನ ಸೆಂಟ್ರಲ್‌ 
ಕಾಲೇಜಿನಲ್ಲಿ ಭೌತವಿಜ್ಞಾನದ ಅಧ್ಯಾಪಕರಾಗಿದ್ದವರು, 
ತಮ್ಮ ಕಾಲದಲ್ಲಿ ನಡೆದ ಕನ್ನಡದ ಹಲವಾರು ಕೆಲಿಸಗಳ 
ಮುರಿಚೂಣಿಯಲ್ಲಿದ್ದವರು. ವಿಜ್ಞಾನದ ಹಿನ್ನೆಲೆ ಹಾಗೂ 
ಕನ್ನಡದ ಕುರಿತಾದ ಪ್ರೀತಿ - ಎರಡನ್ನೂ ಸೇರಿಸಿ ಅವರು 
ಕನ್ನಡದಲ್ಲಿ ವಿಜ್ಞಾನ ಸಂವಹನಕ್ಕೆ ಭದ್ರವಾದ ಬುನಾದಿಯನ್ನು 
ಕಟ್ಟಿಕೊಟ್ಟರು. ಡಿ. ವಿ. ಗುಂಡಪ್ಪನವರ ಮಾತುಗಳಲ್ಲೇ 
ಹೇಳುವುದಾದರೆ "ಕನ್ನಡದಲ್ಲಿ ವಿಜ್ಞಾನವಿದ್ಯಾಪ್ರಚಾರಕ್ಕೆ 
ಮಾರ್ಗದರ್ಶಕರಾದವರ ಅಗಶ್ರೇಣಿಯಲ್ಲಿದ್ದವರು" ಬೆಳ್ಳಾವೆ 
ವೆಂಕಟನಾರಣಪ್ಪನವರು. 

ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ಸರ್‌ ಎಂ. ವಿಶ್ವೇಶ್ವರಯ್ಯನವರಿಗೆ ವಿಜ್ಞಾನದ ಬಗ್ಗೆ ಜನರಲ್ಲಿ 
ಜಾಗೃತಿ ಮೂಡಿಸುವ ಕುರಿತು ಬಹಳ ಆಸಕ್ತಿ ಇತ್ತು ಆ ಕುರಿತು ಬೆಳ್ಳಾವೆ ವೆಂಕಟನಾರಣಪ್ಪನವರ ಜೊತೆ 
ಅವರು ನಡೆಸಿದ ಮಾತುಕತೆಯ ಪರಿಣಾಮವಾಗಿ 'ಕರ್ಣಾಟಕ ವಿಜ್ಞಾನ ಪ್ರಚಾರಿಣೀ ಸಮಿತಿ'ಯ 
ಸ್ಥಾಪನೆಯಾಯಿತು (1917). ಬೆಳ್ಳಾವೆಯವರ ಗುರುಗಳೂ, ಅಂದಿನ ಮೈಸೂರು ಸಂಸ್ಥಾನದ ಪವನ 
ವಜಾ ಇಲಾಖೆಯ ಮುಖ್ಯಸ್ಥರೂ ಆಗಿದ್ದ ನಂಗಪುರಂ ವೆಂಕಟೇಶ ಅಯ್ಯಂಗಾರ್ಯರು ಕೂಡ ಈ 
ಸಮಿತಿಯಲ್ಲಿ ಸಕ್ರಿಯರಾಗಿದ್ದರು. ನಾಲ್ವಡಿ ಕೃಷ್ಣರಾಜ ಒಡೆಯರ ಮೈಸೂರು" ಸರಕಾರದಿಂದ ಸಮಿತಿಗೆ 
ಅಗತ್ಯವಾದ. ಹಣಕಾಸಿನ ಪ್ರಾರಂಭಿಕ ಸರವು" ಡೊರಕಿತು. 

ವಿಜ್ಞಾನದ ವಿಷಯಗಳನ್ನು ಜನಸಾಮಾನ್ಯರಿಗೂ ತಲುಪಿಸುವುದು ಕರ್ಣಾಟಕ ವಿಜ್ಞಾ ಪ್ರಚಾರಿಣೀ 
ಸಮಿತಿಯ ಪ್ರಮುಖ ಉದ್ದೇಶವಾಗಿತ್ತು. ಈ ನಿಟ್ಟಿನಲ್ಲಿ ಸಮಿತಿಯು ಕೈಗೊಂಡ ಅತ್ಯಂತ " ಮಹತ್ವದ 
ಚಟುವಟಿಕೆಯೇ 'ವಿಜ್ರಾ ` ಮಾಸಪತ್ರಿಕೆಯ ಪ್ರಕಟಣೆ. ಬೆಳ್ಳಾವೆ ವೆಂಕಟನುರಣಪ್ಪ ಹಾಗೂ ನಂಗಪುರಂ 
ವೆಂಕಟೇಶಯ್ಯಂಗಾರ್ಯರ ಸಂಪಾದಕತ್ವದಲ್ಲಿ ' ಎರಡು ವರ್ಷಗಳ ಕಾಲ (1918- 19) ಪ್ರಕಟವಾದ ಈ 
ಪತ್ರಿಕೆ ಕನ್ನಡದ ಮೊತ್ತಮೊದಲ ವಿಜ್ಞಾನ ಪತ್ರಿಕೆಯೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 

ಈ ಅವಧಿಯಲ್ಲಿ ಪ್ರಕಟವಾದ 24 ಸಂಚಿಕೆಗಳಲ್ಲಿ ಸುಮಾರು 60 ಪ್ರಧಾನ ಲೇಖನಗಳಿದ್ದವು. 
ಅವುಗಳ ಜೊತೆಗೆ ನೂರಾರು ಸಣ್ಣ ಲೇಖನಗಳೂ ಅನೇಕ ಚಿತ್ರಗಳೂ 'ಎಜ್ಜಾನ' ದಲ್ಲಿ ಪ್ರಕಟವಾಗಿದ್ದವು. 
ಸೂಕ್ತ ಆಕರಗಳನ್ನು ಹುಡುಕಿ ವಿಜ್ಞಾನ ವಿಷಯಗಳನ್ನು ಕಲೆಹಾಕುವುದೇ ಕಷ್ಟ ಎನ್ನುವ ಪರಿಸ್ಥಿತಿಯಿದ್ದ 
ಆ ಕಾಲದಲ್ಲೂ `ವಿಜ್ಞಾನ" ಪ ಪತ್ರಿಕೆ ವೈವಿಧ್ಯಮಯ ಲೇಖನಗಳನ್ನು ಪ್ರಕಟಿಸಿದ್ದು ನಿಶೇಷ. ವಿಜ್ಞಾನ ಜಗತ್ತಿನ 
ಆಗುಹೋಗು. ವಿಜ್ಞಾನಿಗಳ ಪರಿಚಯ, "ಖತೂಹಲಕರ ಪ್ರಶ್ನೆಗಳ "ವಿಶ್ಲೇಷಣೆ, ಕೃಷಿ-ಆರೋಗ್ಯ ಕ್ಷೇತ್ರಗಳ 
ಮಾಹಿತಿ ಹೀಗೆ ಹಲವಾರು ಬಗೆಯ ಲೇಖನಗಳು ಈ ಪತ್ರಿಕೆಯಲ್ಲಿ ಬೆಳಕುಕಂಡಿದ್ದವು. 'ವಿವಿಧ 
ವಿಜ್ಞಾನ ವಿಷಯ ಸಂಗ್ರಹ' ಎಂಬ ಶೀರ್ಷಿಕೆಯಲ್ಲಿ ಅಂದು ನಡೆದಿದ್ದ ಸಂಶೋಧನೆಗಳ ಸಾರಾಂಶವೂ 
ಪ್ರಕಟವಾಗುತ್ತಿತ್ತು. 

'ವೆಂಕಟನಾರಣಪ್ಪನವರು ಪ್ರತಿಪಾದನೆ ಮಾಡಹೊರಟ ವಿಷಯ ವಿಜ್ಞಾನ. ಅದು ಜನದ ಮನಸಿಗೆ 
ಹಿಡಿಯಬೇಕಾದರೆ ಭಾಷೆ ಸುಲಭವಾಗಿರಬೇಕು. ಮತ್ತು ನಿಷ್ಕೃಷ್ಟವಾಗಿರಬೇಕು. ಈ ಉದ್ದೇಶಗಳಿಗಾಗಿ 
ವೆಂಕಟನಾರಣಪ್ಪನವರು ಪಟ್ಟ ಶ್ರಮ ನೋಡಿಯೇ ತಿಳಿಯಬೇಕಾದದ್ದು "ಎಂದುಡಿ.ವಿ. ಗು೦ಡಪ್ಪನವರು 
'ಜ್ಞಾಪಕ ಚಿತ್ರಶಾಶೆ' ಯಲ್ಲಿ ನನಪಿಸಿಕೊಂಡಿದ್ದಾರೆ. ಬರವಣಿಗೆಯ ಭಾಷೆ ಪಾರಿಭಾಷಿಕ ಶಬ್ದಗಳ" ಭಾರ, 
ತಪ್ಪ ಗಳಿಲ್ಲದ ಉತ್ತಮ ' ಗುಣಮಟ್ಟದ ಮುದ್ರಣ, ಕಾಲಕ್ಕೆ ಸರಿಯಾದ ಪಕಟಣೆ-ವಿತರಣೆಗಳ ಬಗ್ಗೆ 
ವೆಂಕಟನಾರಣಪ್ಪನವರು ಬಹಳವೇ” ಕಾಳಜಿ ವಹಿಸುತ್ತಿದ್ದರಂತೆ. 

ಅಂದಹಾಗೆ `ಕರ್ನಾಟಕ ವಿಜ್ಞಾನ ಪ್ರಚಾರಿಣೀ ಸಮಿತಿಯ ಚಟುವಟಿಕೆಗಳು ಪತ್ರಿಕೆಯ ಪ್ರಕಟಣೆಗೆ 


ಇಹುರೂಪಹಲಿ 


ಮಾತ್ರವೇ ಸೀಮಿತವಾಗಿರಲಿಲ್ಲ. ಸಮಿತಿಯ 
ವತಿಯಿಂದ ಸಾರ್ವಜನಿಕರಿಗಾಗಿ ಆಗಿಂದಾಗ್ಗೆ 
ವಿಜ್ಞಾ ಉಪನ್ಯಾ ಸಗಳನ್ನೂ ಏರ್ಪಡಿಸಲಾಗುತ್ತಿತ್ತು. 


ಬೆ೦ಗಳೂರಿನಲ್ಲಿ ನಡದ ಮೊದಲ ಉಪನ್ಯಾಸೆದಶ್ಸೆ 
ಸರ್‌ ಎಂ. ವಿಶ್ವೇಶ್ವರಯ್ಯನವರೂ ಭಾಗವಹಿಸಿದ್ದರಂತೆ. 
ಅಂದು ಭೌತವಿಜ್ಞಾನದ ಕುರಿತು ಮಾತನಾಡಿದ 
ಬೆಳ್ಳಾವೆ ವೆಂಕಟನಾರಣಪ್ಪನವರು `ಮ್ಯಾಜಿಕ್‌ 
ಲ್ಯಾಂಟರ್ನ್‌' (ಪ್ರೊಜೆಕ್ಟರ್‌ನ೦ತಹ ಸಾಧನ) ಬಳಸಿ 
ಚಿತ್ರಗಳನ್ನು ತೋರಿಸಿದ್ದನ್ನು ಡಿ. ವಿ. ಗುಂಡಪ್ಪನವರು 
ನೆನಪಿಸಿಕೊಂಡಿದ್ದಾರೆ. ತಾವು ಕೊಡುವ 
ಉಪನ್ಯಾಸಗಳೆಲ್ಲವನ್ನೂ ಮುದ್ರಿಸಿ ಪ್ರಚಾರ ಪಡಿಸುವುದು 
ಸಮಿತಿಯ ಉದ್ದೇಶವಾಗಿತ್ತು. ಎನ್ನುವುದು 'ವಿಜ್ಞಾನ' 
ಪತ್ರಿಕೆಯಲ್ಲೇ ಪ್ರಸ್ತಾಪವಾಗಿದೆ. 

"ತನ್ನ ಕಾಲಮಾನಕ್ಕಿಂತ ಮುಂದಿದ್ದ ಅನೇಕ 
ಸಾಧನೆಗಳನ್ನು ಮಾಡಿದರೂ 'ವಿಜ್ಞಾನ' ಪತ್ರಿಕೆಗೆ, 
ಕರ್ಣಾಟಕ ವಿಜ್ಞಾ ಪ್ರಚಾರಿಕೀ ಸಮಿತಿಯ 
ಚಟುವಟಿಕೆಗಳಿಗೆ ಸಾರ್ವಜನಿಕರಿಂದ ಸೂಕ್ತ ಬೆಂಬಲ 
ದೊರಕದೇ ಹೋದದ್ದು ವಿಷಾದದ ಸಂಗತಿ. 
'ವಿಜ್ಞಾನ' ಪತ್ರಿಕೆ ಕೇವಲ ಎರಡೇ ವರ್ಷಗಳಲ್ಲಿ 
ನಿಂತುಹೋಗುವುದಕ್ಕೂ ಇದೇ ಕಾರಣ. 

'ವಿಜ್ಞಾನ' ಪತ್ರಿಕೆ ನಿಂತುಹೋದರೂ ವೆಂಕಟನಾರಣಪ್ಪನವರ 
ವಿಜ್ಞಾನ ಸಂವಹನದ ಕೆಲಸಗಳು ನಿಲ್ಲಲಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತಿನ 
ಕಾರ್ಯದರ್ಶಿಗಳಾಗಿದ್ದ ಅವರು ಅಲ್ಲಿಯೂ ವಿಜ್ಞಾನ ಸಂವಹನಕ್ಕೆ ಪ್ರೋತ್ಸಾಹ 
ನೀಡಿದರು. ಮೈಸೂರಿನ ಯುವರಾಜ ಶ್ರೀ ಕಂಠೀರವ ನರಸಿಂಹರಾಜ 
ಒಡೆಯರ ಬೆಂಬಲದಿಂದ 'ಶ್ರೀ ಕಂಠೀರವ ನರಸಿಂಹರಾಜ ಪರಿಪೋಷಿತ 
ಕರ್ಣಾಟಕ ವೈಜ್ಞಾನಿಕ ಗಂಥಮಾಲೆ'ಯನ್ನು ಪ್ರಾರಂಭಿಸಿ, ಅದರ 
ಮೊದಲ ಪ್ರಕಟಣೆಯಾಗಿ ನಂಗಪುರಂ ವೆಂಕಟೇಶ ಅಯ್ಯಂಗಾರ್ಯರ 


ಜುಲೈ 2೦೭1 —16) 


'ಜ್ಯೋತಿರ್ವಿನೋದಿನಿ' ಕೃತಿಯನ್ನು 1931ರಲ್ಲಿ 
ಹೊರತಂದರು. ಬೆಳ್ಳಾವೆಯವರದೇ ಕೃತಿ 'ಜೀವ 
ವಿಜ್ಞಾನ” 1939ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ 
ಪ್ರಕಟವಾಯಿತು. ವಿಜ್ಞಾನ ಸಂವಹನದಲ್ಲಿ ಉತ್ತಮವಾದ 
ಇಂಗ್ಲಿಷ್‌-ಕನ್ನಡ ನಿಘಂಟಿನ ಪಾತ್ರವನ್ನು ಮನಗಂಡಿದ್ದ 
ಅವರು ಮೈಸೂರು ವಿವಿ ಇಂಗ್ಲಿಷ್‌-ಕನ್ನಡ ನಿಘಂಟು 
ಪ್ರಕಟವಾಗುವ ನಿಟ್ಟಿನಲ್ಲೂ ಶ್ರಮಿಸಿದ್ದರು (ಈ ನಿಘಂಟು 
ಬೆಳ್ಳಾವೆಯವರ ಮರಣಾನಂತರ ಪ್ರಕಟವಾಯಿತು). 
ಬೆಳ್ಳಾವೆಯವರು ವಿದ್ಯಾರ್ಥಿಗಳಿಗಾಗಿ ರಚಿಸಿದ 'ಕನ್ನಡ 
ಐದನೆಯ ಪುಸ್ತಕ'ದಲ್ಲೂ ಒಂದು ಭಾಗ ವಿಜ್ಞಾನಕ್ಕೆಂದೇ 
ಮೀಸಲಾಗಿತ್ತೆಂದು ಅವರ ಜೀವನ ಚಿತ್ರ ಬರೆದಿರುವ 
ಡಿ. ಲಿಂಗಯ್ಯನವರು ತಮ್ಮ ಕೃತಿಯಲ್ಲಿ ಪ್ರಸ್ತಾಪಿಸಿದ್ದಾರೆ. 
ಬೆಳ್ಳಾವೆಯವರ ಬಗ್ಗೆ ಬರೆದಿರುವ ಅನೇಕ ಲೇಖ- 
ಕರು ತಾವು ಮಾಡುವ ಕೆಲಸದ ಕುರಿತು ಅವರಿಗಿದ್ದ 
ನಿಷ್ಠೆಯ ಕುರಿತು ವಿಶೇಷವಾಗಿ ಪ್ರಸ್ತಾಪಿಸಿದ್ದಾರೆ. 
'ಅವರಿಗೆ ಗೊತ್ತಾದ ಅಧಿಕಾರಸ್ಥಾನವಿರಲಿ ಇಲ್ಲದಿರಲಿ, 
ಅವರು ಒಂಡೇ ರೀತಿಯ *ಶ್ರದ್ಧೋತ್ಸಾಹಗಳಿಂದ 
ಕೆಲಸಮಾಡಿದವರು" ಎಂದು ಡಿ. ವಿ. ಗುಂಡಪ್ಪನವರು 
ಹೇಳಿದರೆ, ಕನ್ನಡ ಸಾಹಿತ್ಯ ಪರಿಷತ್ತಿನ “ಕಚೇರಿ 
ಕೋಣೆಯನ್ನು ಬೆಳ್ಳಾವೆಯವರೇ “'ಗುಡಿಸುತ್ತಿದ್ದದ್ದನ್ನು ತಾವು ಸ್ವತಃ 
ಕಂಡಿದ್ದಾಗಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಬರೆದಿದ್ದಾರೆ. ಕನ್ನಡದ 
ಕೆಲಸಗಳ ಬಗ್ಗೆ, ವಿಜ್ಞಾನವನ್ನು ಕನ್ನಡದಲ್ಲಿ ಹೇಳುವುದರ ಬಗ್ಗೆ ಬೆಳ್ಳಾವೆ 
ವೆಂಕಟನಾರಣಪ್ಪನವರಿಗಿದ್ದ ನಿಷ್ಠೆ ಇಂದಿಗೂ ಅನುಕರಣೀಯ. 


ತ್ರೀ. ಟಿ. ಜಿ. ಶ್ರೀನಿಧಿಯವರು ಅಜ್ಞಾನ ಜಾಲ ಪತ್ರಿಕೆಯ ಸಂಪಾದಕರು 
ಹಾಗೂ ಅಂಕಣಕಾರರು. 


ಜುಲೈ 2೦21 | 


ಜೀಡದ 


ಮುಂದಾಲೋಚನೆ 


ಡಾ. ಅಭಿಜತ್‌ ಎ.ಪಿ.ಪಿ. 


ಮ್ಮ ಕೈತೋಟದಲ್ಲಿ ಇರುವ ಬಾಳೆಯ ಮರ ದೊಡ್ಡದಾದ ಗೊನೆ 
ಬಿಟ್ಟಿದೆ. ಜೋರು ಗಾಳಿ ಮಳೆ ಬೀಸಬಹುದು. ಅಷ್ಟೊಳ್ಳೆ ಗೊನೆ ಇರುವ 

ಬಾಳೆ ಕೆಳಗುರುಳಬಹುದು. ಏನು ಮಾಡುವುದು 9?) “ನಾವು ಕೂಡಲೇ 
ಎರಡು ಮರಗಳನ್ನು ಸಿಕ್ಕಿಸಿ, ಗಾಳಿಗೆ ಬೀಳದಂತೆ ಗೂಟ ಹಾಕುತ್ತೇವೆ. 
ಅಥವಾ ಹಗ್ಗದ ಸಹಾಯದಿಂದ ಎಳೆದು ಇನ್ನೊಂದು ಬಲಿಷ್ಠ ಮೆರಕ್ಕೆ 
ಕಟ್ಟುತ್ತೇವೆ. ಮುಂಬರುವ ಅಪಾಯವನ್ನು, ನಷ್ಟವನ್ನು ತಡೆಗಟ್ಟಲು ಈಗಲೇ 
ಕ್ರಮ ಕೈಗೊಳ್ಳುತ್ತೇವೆ. ಇದನ್ನೇ ಮುಂದಾಲೋಜನೆ ಎನ್ನುತ್ತೇವೆಷ್ಟೆ ಇಂಥಹ 
ಮುಂದಾಲೋಚನೆಯನ್ನು ನಾವು ಮನುಷ್ಯರು 
ಮಾಡಬಲ್ಲೆವು. 

ನಿಜ. ಆದರೆ ಬೇರೆ ಜೀವಿಗಳೂ ಹೀಗೆ 
ಮುಂದಾಲೋಚಿಸಬಹುದೋ9? 

ಇರಬಹುದು ಎನ್ನುವುದಕ್ಕೆ ಇತ್ತೀಚೆಗೆ 
ಪೆಕೆಮಿಯಾ ಎಂಬ ಪತ್ರಿಕೆಯಲ್ಲಿ ಪ್ರಕಟಗೊಂಡ 
ವೈಜ್ಞಾನಿಕ ಲೇಖನ (https://1b.gy/qkOxja) 
ಪೂರಕವಾಗಿದೆ. ಈ ಲೇಖನದಲ್ಲಿ ಎಪಿಯಸ್‌ 
ಇಂಡಿಕಸ್‌ (೧೧೦35 indicus) ಎ೦ಬ ಜಿಗಿಯುವ 
ಜೇಡ  ಮುಂದಾಲೋಚಿಸಿ ಹೇಗೆ ತನ್ನ 
ಸಂತಾನವನ್ನು ರಕ್ಷಿಸಿತು ಎಂಬ ಸಚಿತ್ರ ವಿವರಣೆ 
ಇದೆ. 

ಎಪಿಯಸ್‌ ಜೇಡವು , ಮರಬದನೆ ಎಲೆಯಲ್ಲಿ 
ಮೊಟ್ಟೆಗಳನ್ನಿಟ್ಟು ಅದರ ಪಾಲನೆಯಲ್ಲಿರುತ್ತದೆ. 


ಮೊಟ್ಟೆಯಿಂದ ಮರಿಗಳಿನ್ನೂ ಹೊರ 
ಬಂದಿರುವುದಿಲ್ಲ ಮರಿಗಳು ಹೊರಬಂದ 
ಮೇಲೂ ಕನಿಷ್ಠ ಹತ್ತು ದಿನವಾದರೂ 


ಅಮ್ಮನ ಪಾಲನೆಯಲ್ಲಿರಬೇಕು. ಆಮೇಲಷ್ಟೇ ಸ್ಪತಂತ್ರವಾಗುತ್ತವೆ. ಇಂಥಹ 


ಸಮಯದಲ್ಲಿ ಮೊಟ್ಟೆಗಳಿರುವ ಎಲೆ ಉದುರಿದರೆ? ಅಂತಹ ಒಂದು ಮೊಟ್ಟೆ 


ಇದ್ದ ಎಲೆ ಬಲಿತು ಹಳದಿಯಾಗತೊಡಗಿತು. ಉದುರುವುದಕ್ಕೆ ರೆಡಿ ಆಗಿತ್ತು. 

ಅಮ್ಮ ಎಪಿಯಸ್ಸಿಗೆ ಎಲೆಯ ತೊಟ್ಟು ಕಳಚಿ ಉದುರುವ ಆತಂಕವೋ 
ಏನೋ | ಅದಕ್ಕೆ ಎಲೆ ಉದುರುವ ಮುನ್ಸೂಚನೆ ಹೇಗೆ ಸಿಕ್ಕಿತೋ ಗೊತ್ತಿಲ್ಲ. 
ಆದರೆ ಎಲೆ ಉದುರುವ ಮುನ್ಸೂಚನೆ ಅರಿತ ತಾಯಿಜೇಡ, ಪಕ್ಕದಲ್ಲೇ 
ಇದ್ದ ಇನ್ನೊಂದು ಎಳೆಯ, ಹಸಿರಾದ ಎಲೆಗೆ ಜಿಗಿಯಿತು. ಜಿಗಿಯುವಾಗ 


ಏಪಿಯಸ್‌ ಇಂಡಿಕಸ್‌ ತಾಯಿ ಜೇಡ 


ತನ್ನ ತಂತುಕದಿಂದ ಬಲೆ ಕಟ್ಟುವ ರೇಷ್ಮೆಯ ಎಳೆಯನ್ನು ಬಿಟ್ಟಿತು. ಇದನ್ನು 
ಡ್ರಾಗ್‌ ಲೈನ್‌ ಅಥವಾ ಸೆಟಿದೆಳೆ ಎನ್ನುವರು. ಅನಂತರ ಆ ತಾಯಿಜೇಡ 
ಸಟಿದೆಳೆಯೆ ಮೇಲೆ ಮತ್ತೆ ಮತ್ತೆ ನೂಲನ್ನು ಬಿಡುತ್ತಾ, ಅತ್ತಿಂದ ಇತ್ತ, 
ಇತ್ತಿಂದ ಅತ್ತ ಓಡಾಡ ತೊಡಗಿತು. ಸುಮಾರು ಅರ್ಧಗಂಟೆ ಸಡಾಡಿ ಆ 
ಸಣ್ಣ ದಾರಗಳನ್ನು ನುಲಿದು ಹೆಣೆದ ಹಗ್ಗದಂತೆ ದಪ್ಪಗಾಗಿ, ಬಲಿಷ್ಠವಾಗಿಸಿತು. 
ಹೀಗೆ ಹಳದಿ ಎಲೆಯನ್ನು ಎಳೆ ಎಲೆಯೊಂದಕ್ಕೆ ಕಟ್ಟ ಹಾಕಿತ್ತು. 

ಇದಾದ ಮರುದಿನ “ಜೋರು ಗಾಳಿ, ಮಳ್‌ ಮುದಿ ಎಲೆಯ 
ತೊಟ್ಟು ಕಳಚಿತ್ತು ಆದರೆ ಈ ಜೇಡನ 
ಮುಂದಾಲೋಚನೆಯ ಫಲವಾಗಿ, ಅದರ 
ಡ್ರಾಗ್‌ ಲೈನ್‌ ಹಗ್ಗದ ಫಲವಾಗಿ ಅದು ಬಿದ್ದರೂ 
ನೆಲ ಸೇರಲಿಲ್ಲ ಉದುರಿದ ಎಲೆಯು 
ಎಳಸಾದ ಎಲೆಗೆ ಅಂಟಿಕೊಂಡು ನೇತಾಡುತ್ತಿತ್ತು. 
ತಾಯಿಜೇಡ ಎಲೆಯನ್ನು ಇನ್ನಷ್ಟು ಪಕ್ಕ್ಯವಾಗಿ 


ಅಂಟಿಸಿ, ತನ್ನ ಸಂತಾನವನ್ನು ಉಳಿಸಿಕೊಂಡಿತ್ತು. 
ಮನುಷ್ಯನಲ್ಲಿ ಕಾಣು 
ಮುಂದಾಲೋಚನೆಯಂತಹ ಆಲೋಚನೆ, 


ಬುದ್ದಿವಂತಿಕೆ ಸಣ್ಣ ಜೀವಿಗಳಲ್ಲೂ ಇರಬಹುದೋ 
ಎನ್ನುವ ಪ್ರಶ್ನೆ “ದಾ ಇದ್ದೇ ಇದೆ. ಇದು 
ಸ ಅದಕ್ಕೆ ನಿದಶನನವಿರಬಹುದು: ಆದರೆ ಇನ್ನೂ 
ವಸ ಪ್ರಶ್ನೆಗಳಿವೆ. ಈ ಜೇಡಕ್ಕೆ ಅಪಾಯದ ಮುನ್ಸೂಚನೆ 
ಗೊತ್ತಾಗಿದ್ದು ಹೇಗೆ? “ಎಲ್ಲ ತಾಯಿಜೇಡಗಳಿಗೂ 
ಅಪಾಯ ಬಂದಿದ್ದು ಗೊತ್ತಾಗುತ್ತದೆಯೋ? 
ಬೇರೆ ಅಪಾಯಗಳು ಎದುರಾಗುವ ಸಂದರ್ಭ 
ಬ೦ದಾಗಲೂ ಇವು ಮುನ್ನೆಚ್ಚರಿಕೆಯ ಕ್ರಮಗಳನ್ನು 
ಕೈಗೊಳ್ಳುವವೋ? ಗೊತ್ತಿಲ್ಲ. ಈ ಬಗ್ಗೆ ಇನ್ನಷ್ಟು ಇದೇ ಜೇಡನ ತಾಯಿಗಳನ್ನು 
ಕಂಡು, ಗಮನಿಸಿದರೆ ಮಾತ್ರ ಸ್ಪಷ್ಟವಾದೀತು. 


ಅಭಿಜಿತ್‌ ಎವಿಸಿ, ಹೋಮಿಯೋಪತಿ ವೈದ್ಯರು ಹಾಗೂ ಹವ್ಯಾಸಿ 
ಪ್ರಕೃತಿವಿಜ್ಞಾನಿ ಜೇಡಗಳ ಅಧ್ಯಯನ ಇವರ ವಿಶೇಷ ಹವ್ಯಾಸ. 


ಡಾ. ನಕುಲ್‌ ಪರಾಶರ್‌ 
ನಿರ್ದೇಶಕರು, ವಿಜ್ಞಾನ ಪ್ರಸಾರ್‌, 
ನವದೆಹಲಿ 


ಶ್ರೀ ಕೊಳ್ಳೇಗಾಲ ಶರ್ಮ 
ಛ 


ಡಾ. ಟಿ. ವಿ. ವೆಂಕಟೇಶ್ವರನ್‌ 
ವಿಜ್ಞಾನ್‌ ಪ್ರಸಾರ್‌ 


ನಕುಲ್‌ ಪರಾಶರ್‌ 
ನಿರ್ದೇಶಕರು, ವಿಜ್ಞಾನ ಪ್ರಸಾರ್‌ 


ಕುತೂಹಲಿ-ಸ್ಕೋಪ್‌ 
ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ 
ಅಕಾಡೆಮಿ, ಪ್ರೊ. ಯು. ಆರ್‌. ರಾವ್‌ 
ವಿಜ್ಞಾನ ಭವನ, ಮೇಜರ್‌ ಸಂದೀಪ್‌ 
ಉನ್ನಿಕೃಷ್ಣನ್‌ ರಸ್ತೆ, ತೋಟಗಾರಿಕೆ 
ವಿಜ್ಞಾನಗಳ ಕಾಲೇಜು ಆವರಣ, 
ದೊಡ್ಡಬೆಟ್ಟಹಳ್ಳಿ ಬಡಾವಣೆ ಬಸ್‌ 
ನಿಲ್ದಾಣದ ಹತ್ತಿರ, ವಿದ್ಯಾರಣ್ಯಪುರ 
ಪೋಸ್ಟ್‌, ಯಲಹಂಕ, 
ಬೆ೦ಗಳೂರು - 560 097 


080- 29721550; 9886640328; 


vp _kannada@vigyanprasar.gov.in 


kutuhalikannada@gmail.com 
ಎಲ್ಲ ಹಕ್ಕುಗಳೂ ವಿಜ್ಞಾನ ಪ್ರಸಾರ್‌, 
ನವದೆಹಲಿ 


ಕ್ಲಿ | programme ಹ dps of ' 
Vigyan 7123581, New Delhi + ' 


ಕನ್ನಡ ವಿಜ್ಞಾನ ಸಂವಹನ, ಪ್ರಚಾರ ಹಾಗೂ ವಿಸ್ತರಣೆಯ 


ಬನ್ನಿ. ನೀವೂ ಪಾಲ್ಗೊಳ್ಳಿ. 
ಜನಪ್ರಿಯ ವಿಜ್ಞಾನ ಪುಸ್ತಕಗಳನ್ನು ಬರೆಯುವಿರೇ? ನಿಮ್ಮ 
ಪುಸ್ತಕಗಳನ್ನು ಕುತೂಹಲಿ ಪ್ರಕಟಿಸುವುದು. ಹನ್ನೆರಡರಿಂದ 
ಹದಿನೆಂಟು ವರ್ಷ ವಯಸ್ಸಿನವರಿಗಾಗಿ ಕನ್ನಡದ ಪುಸ್ತಕಗಳಿಗೆ 
ಆದ್ಯತೆ. ಬರೆಹಗಳು ಸರಳ ಸವಿಗನ್ನಡದಲ್ಲಿ ಇರಲಿ. ನಿಮ್ಮದೇ MAN 
ಬರೆಹಗಳಾಗಿರಲಿ. ನೀವು ಬರೆಯಲು ಇಚ್ಛಿಸುವ ಪುಸ್ತದ ಹೂರಣ, ಸ ಜಿ 
ಶೈಲಿಯ ಬಗಗೆ ಕಿರುಬರೆಹವನ್ನು ಅಥವಾ ' : 

ಪುಸ್ತಕದ ಮೊದಲ ಅಧ್ಯಾಯವನ್ನು ಬರೆದು ಕಳಿಸಿ. 


ಕುತೂಹಲಿ ಸುದ್ದಿಪತ್ರದಲ್ಲಿ ಜನಪ್ರಿಯ ವಿಜ್ಞಾನ 
ಲೇಖನಗಳನ್ನು ಪ್ರಕಟಿಸಲು ಬಯಸುವವರು 
ಸಂಪಾದಕರು, ಕುತೂಹಲಿ 
kutuhalikannada@ gmail.com 
ಇಮೇಲಿಗೆ ಕಳಿಸಬಹುದು. ಹಸ್ತಪ್ರತಿ ನುಡಿ 
ಅಥವಾ ಬರಹದಲ್ಲಿ ಇರಬೇಕು. ಲೇಖನಕ್ಕೆ ಇ 
ಒಪ್ಪುವ ಚಿತ್ರಗಳನ್ನೂ ಲಗತ್ತಿಸುವುದು. ೫ 
ಪ್ರಕಟಿತ ಲೇಖನಗಳಿಗೆ ಸೂಕ್ತ ಗೌರವಧನವನ್ನು 
ನೀಡಲಾಗುವುದು. 


EY 

ಹಸ್ತಪ್ರತಿ ಪ್ರಸ್ತಾವನೆಗಳನ್ನು ಸಲ್ಲಿಸಬೇಕಾದ ವಿಳಾಸ: | ಶಿ 
DRT V VENKATESWARAN, ಜಾನ (i 
Chief Scientist & Coordinator ಹಾ 
A-50, Institutional Area, Sector 62, Bt 
Noida, Uttar Pradesh- 201 309 | ಚ ie 
ಅಥವಾ Ye 
vp_ kannada@vigyanprasar.gov.in 


ರಚನೆ ಮತ್ತು ವಿನ್ಯಾಸ: ಆನಂದಮೃಡ್‌ ಮೀಡಿಯಾ ಪ್ರವೇಟ್‌ ಲಿಮಿಟಡ್‌, ಬೆಂಗಳೂರು 


